ಮಾನವಿಕ ಕರ್ಣಾಟಕ 


ಸಂಪುಟಿ ೧೪ ಸಂಚಿಕೆ ೧ 


ಮೈಸೂರು 
ಮೈಸೂರು ವಿಶ್ವವಿದ್ಯಾನಿಲಯ 
೧೯೮೩ 


ಕೆ 


ಲೇಖಕರಿಗೆ ಸೂಚನೆಗಳು 


೧ ಮಾನವಿಕ ವಿಷಯಗಳಿಗೆ ಸಂಬಂಧಿಸಿದ ಸ್ವತಂತ್ರ ಅಥವಾ ಅನುವಾದಿತ 
ಲೇಖನಗಳನ್ನು «ಮಾನವಿಕ ಕರ್ಣಾಟಕ ದಲ್ಲಿ ಪ್ರಕಟಿಸಲಾಗುವುದು. ಲೇಖನ 
ಅನುವಾದವಾಗಿದ್ದರೆ ಮೂಲ ಲೇಖಕರ ಮತ್ತು ಲೇಖನದ ಹೆಸರುಗಳನ್ನೂ ಲೇಖನದ 
ಆಕರವನ್ನೂ ಸೂಚಿಸಬೇಕಲ್ಲದೆ ಮೂಲ ಲೇಖಕರ ಅಥವಾ ಪ್ರಕಾಶಕರ ಸಮ್ಮತಿಯೆನ್ನೂ 
ಲೇಖನದೊಂದಿಗೆ ಕಳುಹಿಸಬೇಕು. 


೨ ಲೇಖನವನ್ನು ಕಾಗದದ ಒಂದೇ ಬದಿಯಲ್ಲಿ ಸ್ಪಷ್ಟವಾಗಿ ಬರೆದಿರಬೇಕು ; 
ಅಥವಾ ಟ್ಛಿಪು id. ಲೇಖಕರು ತಮ್ಮ Pk ತಮ್ಮ ಸಂಕ್ರಿಪ ಪ್ರ 
ಸರಿಚಯನನ್ನು ಕಳುಹಿಸಿಕೊಡಬೇಕು. 


೩ ಲೇಖನಕ್ಕೆ ಅವಶ್ಯಕವಾದ ಚಿತ್ರಗಳಿದ್ದರೆ ಅದನ್ನು ಚಿತ್ರಕಾರರಿಂದ 
ಇಂಡಿಯನ್‌ ಇಂಕಿನಲ್ಲಿ ಬರೆಸಿ ಕಳುಹಿಸಿಕೊಡಬೇಕು. ಇದು ಸಾಧ್ಯವಾಗದಿದ್ದರೆ 
ಯಾವುದಾದರೂ ಪ್ರಕಟಿತ ಪುಸ್ತಕದಲ್ಲಿರುವ ಚಿತ್ರಗಳನ್ನು ಸೂಚಿಸಬಹುದು ; ಅವುಗಳಲ್ಲಿ 
ಬದಲಾವಣೆಗಳೇನಾದರೂ ಅವಶ್ಯ ವಿದ್ದರೆ ಅವನ್ನೂ ಸೂಚಿಸಬೇಕು. 


೪ ಸ್ತಿ ಕೃ ತವಾಗದ ಲೇಖನನನ್ನು ಹಿಂದಕ್ಕೆ ಸ ಪಡೆಯಬಯಸುವವರು ಈ ಬಗ್ಗೆ 
ತಿಳಿಸಬೇಕಲ್ಲದೆ' ಇದಕ್ಕೆ ಸಾಕಷ್ಟು ಅಂಚೆ ಚೀಟಿ ಕಳುಹಿಸಿಕೊಡಬೇಕು. 


೫ ಅಚ್ಚಾದ ಲೇಖನದ ೨೫ ಪ್ರತಿಗಳನ್ನು ಅದರ ಲೇಖಕಿಗೆ ಒದಗಿಸ 
ಲಾಗುವುದು, ಹೆಚ್ಚು ಪ್ರತಿಗಳು ಬೇಕಾಗಿದ್ದರೆ ಮೊಡರೆ € ತಿಳಿಸಬೇಕು. ಅದಕ್ಕೆ 
ತೆಗಲುವ ವೆಚ್ಚ ವನ್ನು dle ವಹಿಸಿಕೊಳ್ಳ ಜಡ 


೬ ಪತ್ರಿಕೆಯಲ್ಲಿ ಪ್ರಕಟವಾಗುವ ಲೇಖನಗಳಿಗೆ ಸಂಬಂಧಿಸಿದಂತೆ ವಾಚಕರಿಂದ 

ಬರುವ ವಿಚಾರ ಪ್ರಚೋದಕವಾದ ಪತ್ರಗಳಿಗೆ ಸ್ವಾಗತವುಂಟು. ಇನೆಗಳನ್ನು 

ಪ್ರಕಟಿಸುವ, ಬಿಡುವ ಅಥವಾ ಸಇಕ್ತ ಬದಲಾವಣೆಯೊಂದಿಗೆ ಪ ಪ್ರಕಟಿಸುವ ಸ್ವಾತಂತ್ರ್ಯ 
ಸಂಪಾದಕರಿಗೆ ಸೇರಿದೆ. 


೭ ಮಾನವಿಕ ನಿಷಯಗಳಿಗೆ ಸಂಬಂಧಿಸಿದ ಕನ್ನಡ ಅಥವಾ ಇಂಗ್ಲಿಷ್‌ ಪುಸ್ತಕ 


ಗಳನ್ನು ವಿಮರ್ಶೆಗಾಗಿ ಕಳುಹಿಸಬಯಸುವನರು ಅವುಗಳ ಎರಡೆರಡು ಪ್ರತಿ ಕಳುಹಿಸಿ 
ಕೊಡಬೇಕು. 


೮ ಲೇಖನಗಳನ್ನೂ ವಿಮರ್ಶೆಗಾಗಿ ಪುಸ್ತ ಕಗಳನ್ನೂ ಕಳುಹಿಸುವನರು 
ಸಂಪಾದಕರು, ಮಾನನಿಕ ಕರ್ಣಾಟಕ, ಪ್ರಸಾರೂಂಗ್ರ ಮಾನಸಗಂಗೋತ್ರಿ, 
ಮೈಸೂರು-೫೭೦ ೦೦೬ ಎಂಬ ವಿಳಾಸಕ್ಕೆ ಕಳುಹಿಸಬೇಕು. 


ಮಾನವಿಕ ಕರ್ಣಾಟಕ 


ಸಂಪುಟ ೧೪ ಸಂಚಿಕೆ ೧ 


೫೩ 


ನವಂಬರ್‌ ಸಂಚಿಕೆ 


ಮೈಸೂರು 
ಮೈಸೂರು ವಿಶ್ವವಿದ್ಯಾನಿಲಯ 
೧೯೮೩ 


MANAVIKA KARNATAKA, Kannada quarterly of the 
University of Mysore, Volume 14, Number 1, November 1983. 
Edited by Dr. B. R. Gopal and Dr. C. M. Muniramappa. 


All Rights Reserved 


ಪ್ರಧಾನ ಸಂಪಾದಕರು 
ಡಾ. ಹಾ. ಮಾ. ನಾಯಕ 


ಜಟ 
ಡಾ. ಬಾ. ರಾ. ಗೋಪಾಲ್‌ 
ಣಾ ಕಿ ವಕ್‌ ಮುನಿರಾಮಪ್ಪ 


ಪ್ರಕಾಶಕರು 


ಕೆ. ಬ. ನೀರ 


ನಿರ್ನೇಶಕರು, ಪ್ರಸಾರಾಂಗ, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು 


ನಂವ್ರಕ್‌ರು 


ಶ್ರೀಲಕ್ಷ್ಮೀ ಮುದ್ರಣಾಲಯ, ರವೆ: ಬೀದಿ, 2 ನೇ ಕ್ರಾಸ್‌, ಮೈಸೂರು - 1 


ವಿಷಯ ಸೂಚಿ 


ಶ್ರೀಯುತರಾದ ಪುಟ 
ಫ್ರಾನ್ಸಿಸ್‌ ಬೇಕನ್‌ ಮತ್ತು ಡೆಕಾರ್ಟ್‌ ಫೆ. ಎಸ್‌. ರಾಮಕೃಷ್ಣರಾವ್‌ ೧ 


ಸಹಕಾರತತ್ವ ಮತ್ತು ಅನುಷ್ಠಾನ ಬಿ. ಆರ್‌. ಅನಂತನ 
ಡಿ. ಎಂ. ಬಸವರಾಜ ೧೯ 


ಕ್ರಿಯಾತ್ಮಕ ಸಂಶೋಧನೆ ಅಥವಾ 
 ಕಾರ್ಯಾರ್ಥ ಸಂಶೋಧನೆ ಫೆ. ಯೆಶೋಧರ ೨೫ 


ಶಿವಮೊಗ್ಗದ ಕೋಟಿ ಅಂಜನೇಯ ಎಚ್‌. ಆರ್‌. 
ದೇವಾಲಯದ ಶಾಸನ ರಘುನಾಥ ಭಟ್‌ ೪೯ 


ಸಂಸ್ಕೃತಿ ಅಧ್ಯಯನ ಮೆತ್ತು ಜಾನನದ ಅಂಬಳಿಕೆ ಹಿರಿಯಣ್ಣ ೬೩ 


ಈ ಸಂಚಿಕೆಯ ಲೇಖಕರು 


ಫೆ. ಎಸ್‌. ರಾಮಕೃಷ್ಣರಾವ್‌ ತತ್ವಶಾಸ್ತ್ರ ಅಧ್ಯಾಸಕರು (ನಿವೃತ್ತ) ೩೬, 


ಬಿ. ಆರ್‌. ಆನೆಂತನ್‌ 


ಡಿ. ಎಂ. ಬಸವರಾಜ 
ಫೆ. ಯಶೋಧರ 
ಎಚ್‌. ಆರ್‌. 


ರಘುನಾಥ ಭಟ್‌ 


ಅಂಬಳಿಕೆ ಹಿರಿಯಣ್ಣ 


ಮೊದಲನೆಯ ಮುಖ್ಯ ರಸ್ತೆ, ಜಯಲಕ್ಷ್ಮೀ 
ಪುರಂ, ಮೈಸೂರು-.೫೬೦ ೦೧೨ 


ಅಧ್ಯಾಸಕ್ಕ ವಾಣಿಜ್ಯ ವಿಭಾಗ್ಯ ಮಾನಸ 
ಗಂಗೋತ್ರಿ, ಮೆ ಸೂರು ವಿಶ್ವವಿದ್ಯಾನಿಲಯ 
ಮೈ ಸೂರು-೫೭೦ ೦೦೬ 


ಅಧ್ಯಾಸಕ, ಆಚಾರ್ಯ ತುಳಸಿ ನ್ಯಾಷನಲ್‌ 
ಕಾಲೇಜ್‌ ಆಫ್‌ ಕಾಮರ್ಸ್‌, ಶಿವಮೊಗ್ಗ 


ಅಧ್ಯಾಪಕಿ, ಶಿಕ್ಷಣ ವಿಭಾಗ, ಮಾನಸ 
ಗಂಗೋತ್ರಿ, ಮೈ ಸೂರು-೫೭೦ ೦೦೬ 


ಅಧ್ಯಾಪಕ, ಇತಿಹಾಸ ವಿಭಾಗ, ಮಾನಸ 
ಗಂಗೋತ್ರಿ, ಮೈಸೂರು 


ಅಧ್ಯಾಸಕ್ಕ ಜನಪದ ವಿಭಾಗ, ಕನ್ನಡ 
ಅಧ್ಯಯನ ಸಂಸ್ಥೆ, ಮಾನಸಗಂಗೋತ್ರಿ, 
ಮ್ಬೆ ಸೂರು-೫೭೦ ೦೦೬ 


ಹೆ. ಎಸ್‌. ರಾಮ ಕೃಷ್ಣ ರಾನ್‌ 
೪5೯೦ 


ಫ್ರಾನ್ಸಿಸ್‌ ಬೇಕನ್‌ ಮತ್ತು ಡೇಕಾರ್ಟ್‌ 


1 ಫ್ರಾನ್ಸಿಸ್‌ ಚೀಕನ್‌ (1561-1626) 


1561 ನೇ ಇಸವಿಯಲ್ಲಿ ಜನಿಸಿದ ಬೇಕನ್‌ನ ಜೀವನ ಕ್ರಮ ರೂಪುಗೊಳ್ಳೆ ಲು 
ಅಂದು ಅತ್ಯಂತ ಶಕ್ತಿಶಾಲಿ ರಾಷ್ಟ್ರ ವೆನಿಸಿದ್ದ ಎಲಿಜಬೆತ್‌ 58 ಕಾಲದ ಇಂಗ್ಲೆ ಡ್‌ 
ದೇಶವೇ ಕಾರಣನೆನ್ನ ಬಹುದು. ಆತನ ತಂದೆ ನಿಕೊಲಸ್‌ ಬೇಕನ್‌ ಕೂಡೆ ಇಂಗ್ಲೆ ಂಡಿನ 
ರಾಜಕೀಯ ಜಗತ್ತಿನಲ್ಲಿ ಒಬ್ಬ ಪ್ರಭಾವಿತ ವ್ಯಕ್ತಿಯಾಗಿದ್ದನು. ಚಿಕ್ಕ ವಸುಸ್ಸಿ ನಲ್ಲೆ 
ಫ್ರಾನ್ಸಿಸ್‌ ಬೇಕನ್‌ನು ಹಿಂದಿನ ಕಾಲದ ಪಠ್ಯ ವಿಷಯಗಳನ್ನು » ಪಾಠಕ ಕ್ರಮಗಳನ್ನು 
ಮತ್ತು ಅರಿಸ್ಟಾ ಟಿಲ್‌ ಫಿರೂಪಿಸಿದ ತರ್ಕಶಾಸ್ತ್ರ ಹಾಗೂ ವಿಜ್ಞಾ ನ ಪದ್ಧತಿಗಳನ್ನು 
ನಿರ್ಲಕ್ಷಿಸಲು ನಾನೆನು. ಹಾಗೂ ತತ್ವಶಾಸ್ತ್ರವನ್ನು ಇನ್ನೂ ಉತ್ತಮವಾದ 
ದಾರಿಯಲ್ಲಿ ವ್ಯವಸ್ಥಿತಗೊಳಿಸಬೇ ಕೆಂದು ಆಗಿನಿಂದಲೇ ಅಪೇಕ್ಷಿಸುತ್ತಿದ್ದನು. ತತ್ವಶಾಸ್ತ್ರ 
ವನ್ನು ಧರ್ಮ ಮಂದಿರಗಳ ಮತ್ತು ಧರ್ಮ ಗುರುಗಳ ಹತೋಟಯಿಂದ ತಪ್ಪಿಸಿ ಅದರ 
ಸ್ವತಂತ್ರತೆಯು ಮಾನವ ಕಲ್ಯಾಣಕ್ಕೆ ನಿನಿಯೋಗವಾಗಬೇಕೆಂದು ಆಶಿಸಿದನು. ಚಿಕ್ಕ 
ವಯಸ್ಸಿನಲ್ಲಿಯೇ ತಂದೆಯನ್ನು ಕಳೆದುಕೊಂಡು ಬೇರೆಯವರ ಆಶ್ರಯ, ಹಂಗಿಲ್ಲದೆ 
ಬೆಳೆದ ಬೇಕನ್‌ ತನ್ನ ವ್ಯಕ್ತಿತ್ವವನ್ನು, ಅಂತಸ್ತನ್ನು ಹೇಗೆ ಬೆಳೆಸಿಕೊಳ್ಳ ಬೇಕೆಂಬುದನ್ನು 
ತಾನೇ ಕೆಲಿತುಕೊಳ್ಳು ವಂತಾಯಿತು. ತನ್ನ ವಾಕ್‌ ಚಾತುರ್ಯ, ಆಧುನಿಕ ವಿಚಾರ 
ಸರಣಿ, ಸೆ ಪ್ರೇಕ್ಷಕರನ್ನು. ಮುಗ್ಧ ಗೊಳಿಸುವ ಸ ಸ. ಸಷ್ಟವಾದ ವಿಚಾರ, ವಾದಗಳಿಂದಾಗಿ ಆತನು 
ಇಂಗ್ಲೆಂಡಿನ ರಾಜಕೀಯದಲ್ಲಿ ತನ್ನದೇ ಆದ ಉನ್ನತ ಸ್ಥಾನವನ್ನು ಗಳಿಸಿದನು. ಆತನ 
ಶುದ್ಧ ರಾಜಕೀಯ ಮತ್ತು 4 ಜ್ಞಾನ, ಅತನು ಸಾಮಾನ್ಯವಾಗಿ ಎಲ್ಲಾ ಸಮಿತಿ. 
ಸಂಘಗಳಲ್ಲೂ ಸ್ಕಾನ ಗಳಿಸುವಂತೆ ಸಹೆಕರಿಸಿದವು. ಪ್ಲೇಟೋನ ಆದರ್ಶ ರಾಜ್ಯ 
ರಕ್ಷಕನ ಗುಣಗಳೆಲ್ಲಾ ಬೇಕನ್‌ನಲ್ಲಿ ಇದ್ದುವೆಂದರೆ ಅತಿಶಯೋಕ್ತಿಯಾಗಲಾರದು. 

ಭಷ ಭೂ ಸುಧಾರಣೆಯ ಬೇಕನ್‌"ನು ಆಧುನಿಕ ಸ ಪ್ರತಿನಿಧಿಗಳಲ್ಲಿ 

ಬ್ರನಾಗಿದ್ದಾ ನೆ. ಹಿಂದಿನ ಕಾಲದ ಅಧಿಕಾರ ರೀತ್ಮಿ ಅರಿಸ್ಟಾಟಲನ ತೆತ್ವಚಿಂತನೆಯು 
pip ಗ್ರೀಕ್‌ ತತ್ವಾಂಶಗಳು ಮತ್ತು ಧರ್ಮ ಸಪ್ಪೆ ರಾಯರೆ ಭಕನ ಮಧ್ಯ 


| 


೨ ಮಾನವಿಕ ಕರ್ಣಾಟಕ 


ಕಾಲೀನ ತತ್ವಶಾಸ್ತ್ರ ಇವುಗಳಿಗೆ ಅವನು ವಿರುದ್ಧ, ಮನಸ್ಸಿನ ವಿಚಾರ ನಿಜವಸ್ತು 
ಗಳಿಂದ ದೂರವಿರಬಾರದು, ಅದು ನಿಜನಸ್ತುಗಳು ಹೇಗಿವೆಯೋ ಅದೇ ರೀತಿಯಲ್ಲಿ ಅವ್ರೆ 
ಗಳನ್ನು ಪ್ರತಿಬಿ:ಬಿಸಬೇಕು ಎಂಬುದು ಅನನ ಸಿದ್ಧಾ ಂತ. ಈ ಸಿದ್ಧಾಂತವು ಪುರಾತನ 
ಸಿದ್ಧಾಂತಗಳಿಗೆ ಪೂರ್ಣ ವಿರುದ್ಧ. ಗತ ಜಾ ನ್ನು ಗಳಿಸಿಲ್ಲ. ಅಂದಿನ ಸಿದ್ಧಾಂತ 
ಗಳು ಮತ್ತು ಸದ್ಧ ತಿಗಳು ನೀಡಿದ ಸರಿಣಾಮಗಳೆಲ್ಲ ದ ತಪ್ಪು ಎಂದು ಅಭಿಪ್ರಾಯೆ 
ಪಟ್ಟ ಬೇಕನ್‌ ಸ ವ್ರ ನಮ್ಮ ಜ್ಞಾ ನವನ್ನು ಮತ್ತೆ ಸಾರದ ನಿರ್ಮಿಸಬೇಕಿ 
ಎಂದನು. ಇದಕ್ಕೆ : ಪೂರ್ವಸಿದ್ಧ ಜಾ ನಾವು ನಮ್ಮ ಮನಸ್ಸನ್ನು ಪೂರ್ವನೀಡಿತ 
ಭಾವನೆಗಳಿಂದ ಮತ್ತು ಮೂಢನಂಬಿಕೆಗಳಿಂದ ವಿಮುಕ್ತ ಗೊಳಿಸಬೇಕು. ನಾವ್ರ ಅಭಿ 
ಪ್ರಾಯಗಳನ್ನು ಅನುಸರಿಸುವ ಅಥವಾ ಅನುಕರಿಸುವ ಬದಲು ನೈಜವಸ್ತುಗಳ ಬಳಿ 
ಹೋಗಬೇಕು. ಸೂಕ್ಷ್ಮ ವಾಗಿ ಹೇಳುವದಾದರೆ ನಾವು ಸ್ವತಂತ್ರವಾಗಿ ವಿಚಾರ 
ಮಾಡಬೇಕು. ಬೇಕನ”ನ ಪ್ರಕಾರ ಪ್ರಕೃತಿ ನಿಜ್ಞಾನವೇ ನಿಜವಾದ ಜ್ಞಾನದ 
ಮಾದರಿ. ನಾನು ಸೋಡ ಪದ್ಧತಿ ವಿಗಮನ ಪದ್ಧ ತಿ. ಶೋಧನೆಯ 
ಕರೆಯೇ ನಮ್ಮ ಗುರಿಯಾಗಿರಬೇಕು. ಈ ವಿಷಯಗಳನ್ನು ಕೂಲಂಕಷವಾಗಿ ಇವನು 
ಬರೆದ (ನೋವು ಆರ್ಗನಂ', ಅಡ್ವಾನ್ಸ್‌ ಮೆಂಟ್‌ ಆಫ್‌ ಲರ್ನಿಂಗ್‌, ನ್ಯೂ ಅಟ್ಲಾಂಟಿಸ್‌, 
ಗ್ರಂಥಗಳಲ್ಲಿ ಸ್ರತಿಪಾದಿಸಿದ್ದಾನೆ.. ಇನನು ಸುಪ್ರಸಿದ್ಧವಾದ ಅನೇಕ ಪ್ರಬಂಧಗಳನ್ನು 
ಬರೆದಿದ್ದಾನೆ. ಈ ಸ್ರಬಂಧೆಗಳು ತತ್ವ ದೃಷ್ಟಿಯಿಂದ ಅಷ್ಟು ಮುಖ್ಯವಲ್ಲದಿದ್ದ ರ್ಕೊ 
ನಿಜ್ಞಾ ನ ಮಾರ್ಗವನ್ನೂ ಅದರ 4 ಯನ್ನೂ ಹ ಸಮಾಜಕ್ಕೆ ಆಗಬಹು 
ದಾದ "ಸೌಖ್ಯ ಸೌಲಭ್ಯಗಳನ್ನು ಸಾರುವುದೇ ಇವನ ತತ್ವ 1 ಗ್ರಂಥಗಳ ಉದ್ದೇಶ. 
ಜ್ಞಾನದಣ್ಲಿಲ್ಲಾ ನಿಜ್ಞಾನಕ್ಸಿಎತಲೂ ಉತ್ತಮವಾದ ಜ್ಞಾನವಿಲ್ಲ. ಮೇಲಾಗಿ 
ಅದೊಂದು ಬಲ, ಶಕ್ತಿ. ಇಂಥ ಬಲಯುತವಾದ ಜ್ಞಾನವೇ ನಿಜವಾದ ಜ್ಞಾನ. ಇಂಥ 
ಜ್ಞಾ ನದಿಂದ ಪ ಪ್ರಕೃತಿಯನ್ನು ಗೆದ್ದು ಮಾನವ ಜೀವನವನ್ನು ಪುನರ್ರ ಚಿಸುವುದು ಪರಮ 
ಪುಕುಷಾರ್ಥ. ಜ್ಜ: ರಚಿಸಿದ ವೈಜ್ಞಾ ನಿಕ ಸಮಾಜನನ್ನು "ನ್ಯೂ ಅಟ್ಲಾಂಟಿಸ್‌ 
ಎಂಟ ತನ್ನ ಪುಸ ಸ್ವಕದಲ್ಲಿ ಚಿತ್ರಿ fe ಕ. ಇದರಲ್ಲಿ ಎಲ್ಲರೂ ವೈಜ್ಞಾ ಸಾನಿಕರು, ಎಲ್ಲರೂ 
ಯಾಂತ್ರಿಕರ್ಮು ತಾತ್ವಿ ಕರು ಆ ರಾಜ್ಯದ ಮುಖಂಡರು. ಇವನ ತಾತ ಕ ನಿಚಾರ ಸರಣಿ 
ಲಾಕ್‌, ಹ್ಯೂಂ, 'ಬಟ್ರ ೯.ಡ"ರಸಲ್‌, ವಿಲಿಯಂ ಜೇಮ್‌ RY ಜಾನ್‌ಡ್ಯೂಯಿ 
ಮುಂತಾದವರ ದರ್ಶನಗಳಲ್ಲಿ ಕಾಣಬಹುದು. 

ಹಿಂದಿನ 2500 ವರ್ಷಗಳಲ್ಲಿ ಸಡೆದ ಸಾಧನೆ ಅತ ಲ್ಪ. ಈ ಪರಿಸ್ಥಿತಿ ಉಂಟಾ 
ಗಲು ನಮ್ಮ ಪೂರ್ನಜರು ಸರಿಯಾದ ಒಂದು ಪದ್ದತಿಯನ್ನು ಅಸಿ ದೇ. 
ಕಾರಣ. ಅವರಲ್ಲಿ ಕೆಲವರು ಪ್ರತಿಪಾದನಾ ಪದ್ಧತಿಯನ್ನು ಅನುಸರಿಸಿದರು. ಆದಕೆ 
ತಮ್ಮ ಸ್ರತಿಸಾದನೆಯಲ್ಲಿ ಅವರು ಅನುಸರಿಸಿದ ನಿಯಮಗಳು ಅಥವಾ ತತ ಗಳು ತೀವ್ರ 
ಸಂಶೀಲನೆ ಇಲ್ಲದೆ ಆತುರದ ತೀರ್ಮಾನ ಮತ್ತು ಮಂಢನಂಬಿಕೆಗಳಿಂದ ಕೂಡಿದ್ದು 
ಅವರ ವಿವರಣೆ ದೋಸಷಸೂರಿತವಾದುವು, ಇನ್ನು. ಕೆಲವು ಚಿಂತಕರು ಇಂದಿ ್ರಿಯಾನು 


ಫ್ರುನ್ಸಿಸ* ಬೇಕನ್‌ ಮತ್ತು ಡೇಕಾರ್ಟ್‌ ತ 


ಭವದ ಸಹಾಯದಿಂದ ಪ್ರಸ ೦ಚವನ್ನು ವೀಕ್ಷಿಸಿದರು. ಆದರೆ ಜಾ 2್ಲಾನವು ಕೇವಲ ಇಂದ್ರಿ 
ಯಾನುಭನಗಳನ್ನು ಆಶ್ರಯಿಸಿದರೆ ಅದು ಜಾ ಕೆದು. ತಮ್ಮ ಇಂದ್ರಿ 
ಯಾನುಭವಗಳನ್ನು ಪಿಟ ದ ನಿಚಾರ ಕ್ರಮದಿಂದ ವ್ಯವಸ್ಥಿ ತಗೊಳಿಸದಿದ್ದ ರೆ ಅವ್ರ 
ಸಾಮಾನ್ಯವಾಗಿ pi ಗಿಯೇ ಉಳಿಯುತ್ತವೆ. ನಮ್ಮ ಪೂರ್ವಿಕರಲ್ಲಿ 
ಮತ್ತೆ ಕಲವರು ಜ್ಞಾ ನವೇ ಸ ಸಾಧ್ಯವಿಲ್ಲವೆಂಬ ನಿರಾಶೆ ಪ ಪ್ರವೃತ್ತಿಯನ್ನು ಬೆಳಸಿಕೊಂಡರು. 
ಇಂತಹ ಪ ಪ್ರವೃತ್ತಿ ಹ ಒಂದು ರೀತಿಯ ಶಾಸಾ ಂಧತೆಯನ್ನು. ಅತೃಪ್ತಿಯನ್ನು ಸೂಚಿಸು 
ತ್ತದೆ. ಹಾಡಲ್ಲ ನಾವು ಜ್ಞಾನವನ್ನು. ಮತ್ತೆ ಹೊಸದಾ A ಪ್ರಾರಂಭಿಸಬೇಕು 
ಎನ್ನು ತ್ತಾನೆ ಬೇಕನ್‌. ವಿಜ್ಞಾನ, ಕಲೆ ಮೊದಲಾದ ಎಲ್ಲ ರೀತಿಯ ಜ್ಞೃನ ವಿಭಾಗ 
ಗಳನ್ನು ಸ ದಾದ, ಗಟ್ಟಿ A ದ್ಯ ಸಂಶಯ ರಹಿತವಾದ ಹಾಗೂ ಮೂಢನಂಬಿಕೆ 
kad ಹೊರತಾದ ಅಸಿ I ಮೇಲೆ ಕಟ್ಟ ಬೇಕೆಂದು ಅನನು ಆಭಿಪ್ರಾಯಸ ಸಟ್ಟನು. 
ಈ ಮಹತ್ವಾ ಕಾಂಕ್ಷೆಯಿಂದ ಒಡಗೂಡಿದ ಆತನ ಸಾಹಸ ಕಾರ್ಯವನ್ನು "ಯಥಾ 
ಸ್ಥಾಸನೆ' The Great Installation ಎಂದು ಕರೆಯುತ್ತಾನೆ. ಪ್ರಕೃತಿ 
ವಿಜ್ಞಾ ನದಲ್ಲಿ ವ್ಯವಸ್ಥಿ ತವಾದ ಮತ್ತು ನಿರ್ದಿಷ್ಟವಾದ ಅನಲೋಕನ ಮತ್ತು ಪ್ರಯೋಗ 
ಗಳ ಪಾ ಪ್ರಾಮುಖ್ಯತೆಯನ್ನು ಮನಗಂಡ ಬೇಕನ್‌ ಅವುಗಳಿಗೆ ತಕ್ಕ ಸ್ಥಾ ನವನ್ನು ಕೊಡ 
ಬೇಕೆಂದು ಆತಿಸಿದನು. 


ವಿಗಮನ ಪದ್ಧತಿ 


ನಿಜ್ಞಾನ ನ ಮತ್ತು ತತ್ವ ಶಾಸ್ತ್ರಗಳು ಫಲಪ್ರದವಾಗದಿರಲು ಅವುಗಳಲ್ಲಿ ನಿರ್ದಿಷ್ಟ 
ಪದ್ಧತಿಯೊಂದರ Ca ಕಾ ಊದು ಬೇಕನ್ನನ ಅಭಿಪ್ರಾಯ. ನಮ್ಮ ತಿಳು 
ವಳಿಕೆಯನ್ನು ಅದರಷ್ಟಕ್ಕೆ ಬಿಟ್ಟರೆ ಅದು ಸಾಕಷ್ಟ ಸಾಮರ್ಥ್ಯವನ್ನು ಗಳಿಸಲಾರ 
ದಾದ್ದರಿಂದ ಜ್ಞಾ ನ ಸಂಪಾದಿಸಲು ಒಂದು ಹೊಸ ಮಾರ್ಗವನ್ನು ನಿರ್ಮಿಸಿಕೊಳ್ಳ 
ಬೇಕು. ನಮ್ಮ ಮನಸ್ಸಿಗೆ ನೆರವಾಗುವ ಹೊಸದೊಂದು ಉಪಕರಣವನ್ನು ರಚಿಸಿಕೊಳ್ಳ 
ಬೇಕೆಂದು ಆತನ ಅಭಿಪ್ರಾಯ. ನಮ್ಮ ಬೆಳವಣಿಗೆಗೆ ಮೂಲವಾಗಿರುವ ವಿಚಾರಶಕ್ತಿ 
ಯನ್ನು ವಿಶ್ಲೇಸಿಸಿ ಅದರ ಸಾಮರ್ಥ ನನ್ನು ದುರ್ಬಲತೆಯನ್ನು ನಾವು ತಿಳಿದುಕೊಳ್ಳ 
ಬೇಕಾದರೆ ಹಿಂದಿನವರು ಅನುಸರಿಸಿದ್ದ ತರ್ಕಪದ್ಧ ಯನ್ನು ರೂಪಿಸಬೇಕೆಂದು ಆತನು 
ಆಶಿಸಿದನು. ಅಂತೆಯೇ ವ್ಬೆ ಜ್ಞ್ಞಾನಿಕ ಸಂಶೋಧನೆಯಲ್ಲಿ ಸಹಕಾರಿಯಾಗುವ ವಿಗನುನ 
ಪದ್ಧತಿಯನ್ನು ಆತನು £ ಇ ಫನುವಾಗಿ ಕೊಡುತ್ತಾನೆ. ಆದುದರಿಂದಲೇ ಬೇಕನ್ನ ನನ್ನು 


A 


I) 


ಈ ನಿಗಮನ ತರ್ಕನದ್ಭತಿಗೆ ಆದ್ಯಪುರುಷ ಎಂಬುದಾಗಿ ಸರ್ವರೂ ಹೇಳುತ್ತಾರೆ. ಅರಿಸ್ಟಾ 
ಲನ ಕಾಲದಿಂದ ಅನುಸರಿಸಲ್ಪಟ್ಟ ವಿಗಮನ ಪದ್ಧತಿಯು ವಾಸ್ತವಿಕ ಸತ್ಯ ಶೋಧನೆಯಲ್ಲಿ 
ವಿಫಲವಾಗಿದೆ. ಆ ಪದ್ಧತಿಯು ನೀಡುವ ನಿರ್ಣಯ ತಪ್ಪು ಕಲ್ಪನೆಗಳ ಆಧಾರಗಳನ್ನು 
: ಹೊಂದಿದ ದೋಷಪೂರಿತ ನಿರ್ಣಯೆಗಳಾಗಿನೆ. 


ಲ 


೪ ಮಾನವಿಕ ಕರ್ಣಾಬಿಕ 


ಬೇಕನ್‌ನು ತನ್ನ ಹೊಸ ಪದ್ಧ ತಿಯಕಾದ ವಿಗಮನನನ್ನು ವಿವರಿಸುವ ಮೊದಲು 
ನಮ್ಮ ಮನಸ್ಸಿ ನಲ್ಲಿ ಈ. ಜ್‌ ತಪ್ಪು ಕಲ್ಪ ನೆಗಳನ್ನು , ಪೂರ್ವಗ್ರ ಹ ನೀಡನೆಗಳನ್ನು 
ಮತ್ತು ಅಂಧ ಶ್ರದ್ಧೆಗಳನ್ನು ವಿವರಿಸಿ ತಾತ! ನಮ್ಮ ಮನಸ್ಸನ್ನು ಇನವೆಗಳಿಂದ 

ಸ್ವತಂತ್ರ ಗೊಳಿಸಬೇತೆನ್ನು ತಾ, ನೆ. ಅನನ ಪ್ರಕಾರ ಅಂತಹ ಪೂರ್ವಗ್ರಹ ಫೀಡನೆಗಳ 
ಸಂಖ್ಯೆ ನಾಲ್ಬು. ಇವುಗಳನ್ನು ಬೇಕನ್‌ ಅಂಧ ವಿಶ್ವಾ ಸಗಳೆಂದು (16015) ಕರೆಯು 
ತ್ತಾನೆ. ಅವು ಯಾವುವೆಂದರೆ : 

|) ಜಾತಿ ಮತ್ತು ವರ್ಗಮೂಲವಾದ ಅಂಧೆ ವಿಶ್ವಾಸ ಸ (1601 of the 

Tribe) 

2) ವ್ಯಕ್ತಿ ಮೂಲವಾದ ಅಂಥ ವಿಶ್ವಾಸ (1601 of the Cave) 

3) ವ್ಯನಹಾರರೂಢವಾದ ಅಂಧ ನಿಶ್ವಾಸ (1601 of the Market) 

4) ಮತ ಅಥವಾ ಧರ್ಮ Pe; ಅಂಧ ನಿಶ್ವಾಸ (1601 of the 

Theatre) 

1) ತಾನೆ ಉತ್ತಮ ಜಾತಿಗೆ ಸೇರಿದವರೆದು ಅಥವಾ ಉತ್ತಮ ಮನೆತನಕ್ಕೆ 
ಸೇರಿದವರೆಂದು ಅಥವಾ ಉತ್ತಮ ಕಸಬುದಾರರೆಂದು ಜನರು ಸಹಜವಾಗಿ ತಮ್ಮ ಜಾತಿ 
ಅಥವಾ ವರ್ಗಕೆ, ಅನುಸಾರವಾಗಿ ಒಂದು ನಿಶಿಷ್ಟ ಪ್ರಕೃತಿಯನ್ನೇ ಹೊಂದಿರುವ್ರೆದು 
ವರ್ಗಕ್ಕೆ ಸಂಬಂಧಿಸಿದ ಅಂಧ ವಿಶ್ವಾ ಸವಾಗಿದೆ. ಇದರಿಂದ ಗುಂಪುಗಳಲ್ಲಿ ಕೀಳರಿಮೆ 
ಅಥವಾ ಮೇಲರಿಮೆಗಳು ಹುಟ್ಟಿ ಕೋಡೆ. 

2) ಪ ಪ್ರತಿಯೊಬ್ಬ ವ್ಯಕ್ತಿಯೂ ತನಗೆ ಸಹಜವೆನಿಸುವ ರೀತಿಯಲ್ಲಿರುವ ಅಂಧ 
ವಿಶ್ವಾಸವ್ರೆ ವ್ಯಕ್ತಿ ಶಾಟ ತಾನು ಉತ್ತಮ್ಮ ಬುದ್ಧಿವಂತ, ಇತರರಿಗಿಂತ 
ಸ್ಯ ಎಂಬ ಭಾವನೆಗಳು ಮತ್ತು ತಾನು ಮಾಡುವ ಕೆಲಸವೇ ಸರಿಯಾದದ್ದು 
ಎನ್ನುವ ನಂಬಿಕೆ, ನಿಚಾರಕ್ಕೆ ಹೊರತಾಗಿದ್ದಕೆ ಅದು ವ್ಯಕ್ತಿ ಮೂಲ ಅಂಧ ವಿಶ್ವಾಸ 
ವಾಗುತ್ತದೆ. ಈ ಅಂಧ ವಿಶ್ವಾಸವು ಆತನ ನಡತೆ ಮತ್ತು ವ್ಯವಹಾರಗಳಲ್ಲಿ ಕಂಡುಬರು 
ತ್ತವೆ. ಜನರು ಸಾಮಾನ್ಯವಾಗಿ ತಮಗೆ ಪ್ರಿಯವೆನಿಸುವ ವ್ಯವಹಾರಗಳಲ್ಲಿ ತೊಡಗು 
ತ್ತಾರೆ. ಕೆಲವರಿಗೆ ಸಂಗೀತದಲ್ಲಿ ಆಸಕ್ತಿ ಯಿದ್ದಕ್ಕೆ ಕೆಲವರಿಗೆ ವ್ಯಾಪಾರದಲ್ಲಿ ಮತ್ತೆ 
ಕೆಲವರಿಗೆ ಜ್ಯೋತಿಷ್ಯದಲ್ಲಿ ಆಸಕ್ತಿ ಇರುತ್ತದೆ. 

3) ನಮ್ಮ ಸಾಮಾಜಿಕ ವ್ಯವಹಾರದಲ್ಲಿ ನಾವು ಬಹು ಸಡಿಲ ರೀತಿಯಲ್ಲಿ ಹಲ 
ವಾರು ತೀರ್ಮಾನಗಳನ್ನು ನಾಣ್ಣುಡಿಗಳಂತೆ ಬಳಸಿಕೊಂಡು ಅವ್ರೆಗಳಲ್ಲಿ ಸತ್ನಾ ್ಯಂಶನಿದೆ 
ಎಂಬ ವಿಶ್ವಾಸವನ್ನು ಹೊಂದಿರು3 ವೆ. ಇಂತಹವುಗಳೇ ವ ನ ಅಂಧೆ 
ವಿಶ್ವಾ ಸಗಳಾಗಿವೆ. ಗೇ ಅದೃಷ್ಟವು ಮುಟ್ಕಾ ಗೆ ಮಾತ್ರ ಅನುಕೂಲ 
ನಾಗರುತ್ತ ದೆ ಕಳ್ಳನನ್ನು ನಂಬಿದರೂ ಕುಳ್ಳ ನನ್ನು ನಂಬಬಾರದು. ಧಾರ್ಯಾ ರೂಪವತೀ 
ಶತ್ರುಃ ಮುಂತಾದ. ನಾಣ್ಣುಡಿಗಳ ಹಿಂದೆ ಯಾತಿ ನಿರ್ದಿಷ್ಟ ತರ್ಕನಿಲ್ಲದಿದ್ದರೂ ಅವು 


ಫ್ರಾನ್ಸಿಸ್‌ ಬೇಕನ್‌ ಮತ್ತು ಡೇಕಾರ್ಬ್‌ ೫ 


ಗಳನ್ನು ನಿಜವೆಂದು ನಂಬಿ ನಾವು ನಮ್ಮ ವಿಚಾರ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳು 
ತ್ತೇವೆ. 

4) ಇದೇ ರೀತಿ ನಿನಿಧ ಧರ್ಮ ಮತ್ತು ಮತಾನುಯಾಯಿಗಳಿಂದ ಹಾಗೂ 
ಅವರ ಧಾರ್ಮಿಕ ನಂಬಿಕೆಗಳಿಂದ ಹುಟ್ಟುವ ಅಂಧ ವಿಶ್ವಾಸಗಳು ಕೂಡ ನಮ್ಮ ವಿಚಾರ 
ವನ್ನು ಕುಂಠಿತಗೊಳಿಸುತ್ತವೆ. ಉದಾಹರಣೆಗೆ : ಕ್ರಿಶ್ಚಿಯನ್‌ ಆಗಡೆ ಯಾರಿಗೂ 
ಮುಕ್ತಿಯಿಲ್ಲ, ಎಂಬ ಕ್ರಿಶ್ಚಿಯನ್ನರ ವಿಶ್ವಾಸ, ದೇವರು ಈ ಪ್ರಪಂಚವನ್ನು ತನ್ನ 
ಸಾಮರ್ಥ್ಯದಿಂದ ಸೃಷ್ಟಿಸಿದ್ದಾನೆ, ದೇವರನ್ನು ಪೂಜಿಸದಿದ್ದರೆ ನಮಗೆ ಮುಕ್ತಿಯಿಲ್ಲ 
ಇನ್ನೂ ಮುಂತಾದ ನಂಬಿಕೆಗಳು ಧರ್ಮಮೂಲವಾದ ಅಂಧ ವಿಶ್ಠಾ ಸ ಸಗಳಾಗಿವೆ. 
ಇಂಥಹವ್ರೆಗಳೆಲ್ಲದರ ಬಗ್ಗೆ ನಾವು ಜಾಗರೂಕರಾಗಿರಬೇಕೆಂದು ಬೇಕನ್‌ ಎಚ್ಚರಿಸು 
ತ್ತಾನೆ. ಶುದ್ಧ ವಾದ ಜ್ಞಾ ನ ಸ್ಮಾನಿತವಾಗಬೇಕಾದರೆ ಮೊದಲು ನಮ್ಮ ಮನಸ್ಸನ್ನು 
ಎಂತಹ ಅಂಧ ವಿಶ್ವಾಸಗಳಿಂದ ಬಿಡುಗಡೆಗೊಳಿಸಿ ಸ್ಮ ಸ್ವಚ್ಛಗೊಳಿಸಬೇಕಾಗಿದೆ. 

ಪ್ರಕೃತಿಯಲ್ಲಿರುವ ನಿಯಮಗಳನ್ನು ಅಥವಾ ತತ್ವಗಳನ್ನು ಶೋಧಿಸಿ ಅವುಗಳ 
ಸಹಾಯದಿಂದ ಮತ್ತು ನಮ್ಮ ಪ್ರಯತ್ನದಿಂದ ಪ್ರತಿಯನ್ನು, ಗೆಲುವುದೇ ನಮ್ಮ 
ಜ್ಞಾನದ ಗುರಿಯಾಗಿದೆ. ಈ ನೀಯತ್ತು ? ಸಾಧಿಸಬೇಕಾದರೆ ಚಾಪೆ! ನಾವು ಪ ಕೃತಿ 
ಯನ್ನು ತಿಳಿಯಬೇಕು. ಕಾರ್ಯಗಳನ್ನು ಸಾಧಿಸಬೇಕಾದರೆ ಮೊದಲು ನಾವು ಡ್‌ 
ಗಳನ್ನು ತಿಳಿದಿರಬೇಕು. ನಿಗಮನ ಸದ್ಧತಿಯು ಈ ಕೆಲಸವನ್ನು ಮಾಡಲು ಅಸಮರ್ಥ 
ವಾಗಿದೆ. ನಿಗಮನವು ಪ್ರಮೇಯಗಳಿಂದ ಕೂಡಿದೆ, ಪ್ರಮೇಯಗಳು ಪದಗಳಿಂದ 
ಕೂಡಿವೆ, ಈ ಪದಗಳು ಕೇವಲ ಕಲ್ಪನೆಯ ಚಿನ್ಹೆ ಗಳಾಗಿವೆ. ಈ ಕಲ್ಪನೆಗಳು ಅಸ್ಪಷ್ಟ 
ವಾಗಿದ್ದರೆ ಅಥವಾ PSSA ಕಲ್ಪಿ ಸಲ್ಪ ಟ್ಟುವುಗಳಾಗಿದ್ದ ಕ್ರ ಅವುಗಳ dy 
ದಿಂದ ಪಡೆದ ಜ್ಞಾನವು ನಿಶ್ಚಿತವಾಗಿರಲು ಸ ಸಾಧ್ಯನೇ. ಇಲ್ಲ. ಒಂದು ವೇಳೆ ನಿಗಮನ 
ಪ್ರಮೇಯಗಳು ಇಂದ್ರಿಯಾನುಭವದ ಆಧಾರವನ್ನು ನಡೆದಿದ್ದರೂ ಅನು ಅಸ್ಪಷ್ಟ; 
ಇಂದಿಯಾನುಭವ ದುಡುಕಿನ ತೀರ್ವಾನಗಳಿಂದ ಕೂಡಿದೆ. ಆದುದರಿಂದ ನಿಗಮನ 
ಸದ ತಿಯೊಂದೇ ಸರಿಯಾದ ಮಾರ್ಗ. ಇಲ್ಲಿ ನಾವ್ರ ನಿಧಾನವಾಗಿ, ಹಂತ ಹಂತವಾಗಿ 
ಮತ್ತು ವ್ಯವಸ್ಥಿತವಾಗಿ ಇಂದ್ರಿ ಯಾನುಭನಗಳಿಂದ ಉನ್ನತ ಮಟ್ಟದ ಸಾಮಾನ್ಯ 
ಪ್ರಮೇಯಗಳತ್ತ ಏರುತ್ತಾ ಹೋಗಿ ಕೊನೆಯಲ್ಲಿ ಸಂಪೂರ್ಣ ಜಸ ಸ್ಪಷ್ಟವಾದ 
ಸಿದ್ಧಿ ತತ್ವದ ನಿರೂಸ ಣೆಯನ್ನು ತಲುಪುತ್ತೇನೆ. ಜ್ಞಾ ನಗಳಿಕೆಯ ನಮ್ಮ ಪ್ರಯತ್ನದಲ್ಲಿ 
ಜಾನ ನಮ್ಮ , ಇಂದ್ರಿಯಾಾನುಭವಗಳನ್ನು ವಿಚಾರದ ನಿರಾಣಿ. 'ಒಂದುಗೂಡಿಸ 
ಬೇಕು. 

ನಿಗಮನಪ್ರ ವಸ್ತುಗಳ ಮತ್ತು ಗುಣಗಳ ನಿಜಸ್ಥಿತಿಯನ್ನೂ ಅಂದರೆ ಅವು ಪಾಲಿ 
ಸುವ ನಿಯನುಗಳನ್ನು ಕಂಡುಹಿಡಿಯುವ ಗುರಿಯನ್ನು ಹೊಂದಿದೆ. ನಿಯಮ ಸಹಿತ 
ವಾಗಿ ವಾಸ್ತನಿಕ ಪ್ರಸಂಚದ ಆಗು ಹೋಗುಗಳನ್ನು ಅರಿಯುವುದೇ ನಿಜವಾದ ಜ್ಞಾನ. 
ಆದಕೆ ವಿಜಾ ಸ್ನ ಆಥವಾ ನಿಗಮನವು ಶೋಧಿಸುವ 'ನಿಯಮಗಳು ಕೇವಲ ಕಲ್ಪನೆಗಳಾಗಿ 


೬ ಮಾನವಿಕ ಕರ್ಣಾಬಿಕ 


ರಜೆ ಪ್ರಪಂಚದ ವಸ್ತುಗಳನ್ನು ನಿರ್ದೇಶಿಸುವ ಮತ್ತು ನಿರ್ಧರಿಸುವ ಸೂತ್ರಗಳಾಗಿವೆ. 
ಈ ನಿಯಮಗಳಿಗೆ ಅನುಸಾರವಾಗಿ ವರ್ತಿಸುವ ವಿಶಿಷ್ಟ ವಸ್ತುಗಳಿಗೆ ಹೊರತಾಗಿ ಮತ್ತಾವ 
ಸತ್ಯವು ಪ್ರಕೃತಿಯಲ್ಲಿಲ್ಲ ಎಂಬುದು ಬೇಕನ್‌ನ ಅಭಿಪ್ರಾಯ. ಪ್ರಕೃತಿಯ ಪ್ರಮುಖ 
ನಿಯಮಗಳನ್ನು ಸ್ಪಷ್ಟವಾಗಿ ತಿಳಿದವನು ಅವುಗಳ ಕೆಳಗೆ ಒರುವ ಎಲ್ಲ ವಸ್ತುಗಳನ್ನು 
ಮತ್ತು ಪ್ರಕೃತಿಯ ಒಕ್ಕೂಟವನ್ನು ತಿಳಿದವನಾಗುತ್ತಾ ನೆ. ಬೇಕನ್‌ನ ಅಭಿಪ್ರಾಯ 
ದಲ್ಲಿ ಈ ನಿಯಮಗಳನ್ನು ಅಥವಾ ಮೂಲ ಕಾರಣಗಳನ್ನು ಶೋಧಿಸುವುದೇ ಆಧ್ಯಾತ್ಮ 
ಶಾಸ್ತ್ರವಾಗಿದೆ. ಅಗೋಚರನಾದ ಈ ನಿಯಮಗಳನ್ನು ವಿಗಮನದ ರೀತಿಯಲ್ಲಿ ಕಂಡು 
ಹಿಡಿಯುವ ಕ್ರಿಯೆಯನ್ನು ಬೇಕನ್‌ ಇಂದ್ರಜಾಲ (Magic) ಎಂದು ಕರೆಯು 
ತ್ತಾನೆ. ಹಾಗೂ ನಿಯಮ ರೂಪದ ಈ ಸಮಗ್ರ ಜ್ಞಾನವನ್ನು ವಾಸ್ತವಿಕ ಜೀವನದ 
ಆಗುಹೋಗುಗಳಲ್ಲಿ ಪ್ರಾಯೋಗಿಕವಾಗಿ ಬಳಸುವ ರೀತಿಯನ್ನು ಆತನು ಪ್ರಾಯೋಗಿಕ 
ಭೌತ ಶಾಸ್ತ್ರ ಅಥವಾ ಗತಿ ವಿಜ್ಞಾನ (Practical Physics) ಎಂದು ಕರೆಯು 
ತ್ತಾನೆ. ವಿಜ್ಞಾನದ ಈ ಎರಡು ಅವಿಭಾಜ್ಯ ಭಾಗಗಳು ಇಂದಿನ ಯುಗದ ವಿವಿಧ ಕಲಾ 
ಶಾಸ್ತ್ರಗಳ ಮೂಲವಾಗಿವೆ. 

ನಿಯಮಗಳನ್ನು ಶೋಧಿಸುವಲ್ಲಿ ವಿಜ್ಞಾನವು ಮೂರು ವಿಧದ ಕಾರ್ಯ ವಿಧಾನ 
ಗಳನ್ನು ಅನುಸರಿಸುತ್ತದೆ ಎಂದು ಬೇಕನ್‌ ಅಭಿಪ್ರಾಯಪಡುತ್ತಾನೆ : - - 

(1) ಪ್ರಕೃತಿಯ ಗುಣ ಅಥವಾ ನಿಯಮ ಹೇಗಿರುತ್ತದೆ ಎಂದರೆ ನಿಯಮವನ್ನು 
ಕೊಟ್ಟಾಗ ಅದಕ್ಕೆ ಸಂಬಂಧಿಸಿದ ಕಾರ್ಯ ಅಥವಾ ಅನಿವಾರ್ಯವಾಗಿ ಬಂದೇ ಬರುತ್ತದೆ. 
ಒಂದು ಗುಣ ಅಥವಾ ಕ್ರಿಯೆ ಇದ್ದಾಗಲೆಲ್ಲಾ ಅದರ ಹಿನ್ನೆಲೆಯಾಗಿ ಅದಕ್ಕೆ 
ಸಂಬಂಧಿಸಿದ ನಿಯಮವಿದ್ದೇ ಇರುತ್ತದೆ. ಈ ನಿಯಮವು ವಿಶಿಷ್ಟಗಳಲ್ಲಿ ಸಾಂಗತ್ಯವನ್ನು 
ಹೊಂದಿದ್ದು ಸಾರ್ವತ್ರಿಕತೆಯನ್ನು ತೋರಿಸುತ್ತದೆ. ಬೇಕನ್‌ ಹೇಳುವ ಈ ಕಾರ್ಯ 
ವಿಧಾನವ್ರ ಮುಂದೆ ಜೆ. ಎಸ್‌. ಮಿಲ್‌ ನಿರೂಪಿಸುವ ಅನ್ವಯ ಪದ್ಧತಿಯನ್ನು ಹೋಲು 
ತ್ತದೆ. ಅದರ ಪ್ರಕಾರ ಕಾರಣದ ಅಂಶವಿದ್ದಾಗಲ್ಲೆ ಲ್ಲಾ ಕಾರ್ಯದ ಅಂಶ ಬಂದೇ ಬರು 
ತದೆ, 

(2) ನಿಯಮ ಅಥವಾ ಕಾರಣಗಳು ಹೇಗಿರುತ್ತವೆ ಎಂದರೆ ಅವುಗಳನ್ನು ನಿಸೇಧಿ 
ಸಿದರೆ ಅಥವಾ ತೆಗೆದುಹಾಕಿದಕೆ ಅದಕ್ಕನುಗುಣವಾದ ಗುಣ ಅಥವಾ ಕಾರ್ಯವ ಇಲ್ಲ 
ದಾಗುತ್ತದೆ. ಅಂದರೆ ನಿಯಮವಿಲ್ಲದಾಗ ಅದಕ್ಕನುಗುಣವಾದ ಕಾರ್ಯವು ಇರುವುದಿಲ್ಲ. 
ಈ ಕಾರ್ಯ ವಿಧಾನವು ಕಾರಣದ ಅಂಶದ ಅಭಾವನಿದ್ದಾಗ ಕಾರ್ಯದ ಅಂಶೆವ್ರೆ ಉಂಟಾಗು 
ವುದಿಲ್ಲ ಎಂಬ ಜೆ. ಎಸ್‌. ಮಿಲ್‌ನ ವ್ಯತಿರೇಖ ಪದ್ಧತಿಯನ್ನು ಹೋಲುತ್ತದೆ. 

(3) ಈ ಕಾರ್ಯ ನಿಧಾನದ ಪ್ರಕಾರ ವಸ್ತುಗಳ ಪ್ರಮಾಣದಲ್ಲಿ ಏನೇ ವ್ಯತ್ಯಾಸ 
ವಾದರೂ ಆದು ಕಾರ್ಯದಲ್ಲಿ ಕಂಡುಬರುತ್ತ ದೆ. ಹಾಗೆಯೇ ಕಾರ್ಯದಲ್ಲಿ ಏನು ವ್ಯತ್ಯಾಸ 
ವಾಯಿಕೋ ಅದು ಕಾರಣದಲ್ಲೂ ಕಂಡುಬರಬೇಕು. ಅಂದಕೆ ಈ ವಾಸ್ತವಿಕ ಪ್ರಸಂಚ 


ಫ್ರಾನ್ಸಿಸ್‌" ಬೇಕನ್‌ ಮತ್ತು ಡೇಕಾರ್ಟ್‌ ೭ 


ಏನೂ ಬದಲಾವಣೆಗಳುಂಟಾದರೂ ಆದರ ಪ್ರಮಾಣ ಒಂದೇ ಆಗಿರುತ್ತದೆ. ಈ ಕಾರ್ಯ 
ವಿಧಾನವು ಜೆ. ಎಸ್‌. ಮಿಲ್‌ನ ಸಹನರ್ತನಾ ಸದ ಸತಿಯನ್ನು ಹೋಲುತ್ತದೆ. 


ಬೇಕನ್‌ ಈ ಮೂರು ಕಾರ್ಯ ನಿಧಾನವನ್ನು ಕ್ರಮವಾಗಿ : 


(1) Table of Essence or Presence ಕಾರಣದ ಇರುವಿಕೆಯ 
(ಭಾವಾತ್ಮಕ) ರೂಪ 

(2) Table of Deviation ಕಾರಣ ಇಲ್ಲದಿರುವಿಕೆ (ಅಭಾವಾತ್ಮಕ) 
ರೊಸ 

(3) Table of Degrees ಕಾರ್ಯ-ಕಾರಣದ ಸಹೆಸರಿವರ್ತನಾ ರೂಪ 
ಎಂದು ಕರೆದಿದ್ದಾನೆ. 


ತತ್ವಶಾಸ್ತ್ರ ಮತ್ತು ಅದರ ಕಾರ್ಯ 


ಬೇಕನ್‌ ಪ್ರಕೃತಿಯ ವಿವರಣೆಯ ಬಗ್ಗೆ ಯಾನ್ರೆದೇ ಸಂಪೂರ್ಣ ಸಿದ್ಧಾಂತವನ್ನು 
ಕೊಟ್ಟಿಲ್ಲ. ಹೊಸ ಸಾಧನೆಗಳಿಗೆ ಮಾರ್ಗವನ್ನು ಕಂಡುಹಿಡಿಯುವುದೇ ಆತನ ಮುಖ್ಯ 
ಉಸ್ದೇಶವಾಗಿದ್ದಿತು. ಅಂತೆಯೇ ನಮ್ಮ ಜ್ಞಾ ನಕ್ಷೇತ್ರವನ್ನು ಅತನು ಮೂರು ವಿಧ 
ಗಳಾಗಿ ನಿಂಗಡಿಸಿ ಅವು ಹೇಗೆ ಒಂದನ್ನೊಂದು ಅವಲಂಬಿಸಿವೆ ಎಂಬುದನ್ನು ವಿವರಿಸು 
ತ್ತಾನೆ. ಇತಿಹಾಸ, ಕಲೆ ಮತ್ತು ತತ್ವಶಾಸ್ತ್ರಗಳೇ ಅವನು ಸೂಚಿಸುವ ಜ್ಞಾನದ 
ಮೂರು ವರ್ಗಗಳು. ಇವು ಕ್ರ ಮುವಾಗಿಸ ತೆ 5 ಕಿ ಕಲ್ಪನಾ ಶಕ್ತಿ ಮತ್ತು ವಿಚಾರ 
ಶಕ್ತಿಗಳ ಆಧಾರನನ್ನು ಹೊಂದಿವೆ. 

ತತ್ವಶಾಸ್ತ್ರವ್ರೆ ನಿಚಾರಶಕ್ತಿಯ ಕಾರ್ಯವಾಗಿದೆ. ಇಂದ್ರಿಯಾನುಭವಗಳ ಮೂಲಕ 
ಪಡೆದ ಕಲ್ಪನೆಗಳನ್ನು ವ್ಯವಸ್ಥಿತಗೊಳಿಸಿ ಪ್ರಕೃತಿಯ ನಿಯಮಗಳಿಗನುಸಾರವಾಗಿ 
ಯೋಜಿಸುವ ಅಥವಾ ವಿಭಜಿಸುವ ಕಾರ್ಯವನ್ನು ತತ್ವಶಾಸ್ತ್ರ ಕ್ಸೆಗೊಳ್ಳುತ್ತ ದೆ. ಇಷ್ಟ 
ಲ್ಲಡೆ ಪಾರಮಾರ್ಥಿಕ ವಿಸ್ಯ, ನೈಸರ್ಗಿಕ ಹೇ ಬಾಜಿ, ಆಧ್ಯ ತ್ಮೆ ಶಾಸ್ತ್ರ, ಭೌತ 
ಶಾಸ್ತ್ರ, ಗಣಿತ ಶಾಸ್ತ್ರ, ಮನಶ್ಶಾಸ ಸ್ರ ನೀತಿಶ್ಯಾಸ್ತ್ರ ಮತ್ತು ಇಂದ್ರಿ ಮರಗಳನ್ನು ತತ 
ಶಾಸ್ತ್ರ ವ್ರ ಒಳಗೊಂಡಿದೆ. ಆದರೆ ಮಾತ್‌ ಶಾಸ್ತ್ರ » ರಾಜಕೀಯ ತತ್ವಶಾಸ್ತ್ರ ಮತ್ತು 
ನವಯ ತತ್ವ ಶಾಸ್ತ್ರ ಗಳು ಬೇಕನ್‌ನ ಸ ಕ್ರಕಾಂ ತತ್ವಶಾಸ್ತ್ರ ದ ಅತ್ಯಂತ ಪ ಸ್ರಮುಖ 
ನಿಭಾಗಗಳಾಗಿವೆ. ನು ಶಾಸ್ತ್ರ ಡಿ ಮನುನ್ಯನನ್ನು oi ವಿಶಿಷ್ಟ ವ್ಯಕ್ತಿ 
ಯೆಂದು ಪರಿಗಣಿಸಲಾಗಿದ್ದು ಆತನ ಇಚ್ಛೆ, ಸ್ವತಂತ್ರ ನಿಚಾರ ಮತ್ತು ವ್ಯಕ್ತಿ ತ್ವವನ್ನು 
ಪರಿಗಣಿಸಲಾಗುತ್ತದೆ. ಸಾಮಾಜಿಕ 'ಮತ್ತು ರಾಜಕೀಯ ತತ್ವಶಾಸ್ತ್ರ ಗಳಲ್ಲ ಆ 
ವ್ಯಕ್ತಿ ಯು ಒಬ್ಬ ಸಮಾಜ ಜೀವಿಯಾಗಿ ಪರಿಗಣಿಸಲ್ಪಟ್ಟು ಸಮಾಜನೊಡನೆ 'ಲೇತನಿಗಿರುವ 
ಅನಿವಾರ್ಯ ಸಂಬಂಧವನ್ನು ನಿರೂಪಿಸುತ್ತ ವೆ. ಮಾನನೀಯೆ ತತ್ತ ಶ್ರೈಶೂಸ್ತ್ರವ್ರೆ ಶರೀರ 
ಮತ್ತು "ಮನ ಸಸ್ಸುಗಳ ಸಂಬಂಧ ಶಾರೀರಿಕ ತೊಂದರೆಗಳಿಂದ ಮನಸ್ಸಿನಲ್ಲಿ ಉಂಟಾಗುವ 


೮ ಮಾನಸಿಕ ಕರ್ಣಾಟಕ 


ಪರಿಣಾಮ ಕನಸುಗಳ ನಿನರಣೆ ಮುಂತಾದ ಮನಶ್ಶಾಸ್ತ್ರ ವಿಭಾಗಗಳೆನ್ನು ಒಳಗೊಂಡಿರು 
ತ್ತದೆ, 

ಬೇಕನ್‌ನ ಅಭಿಪ್ರಾಯದಂತೆ ಮಾನವನ ಆತ್ಮವು ಒಂದು ಕಡೆ ವಿಚಾರಶೀಲ 
ಭಾಗದಿಂದ ಕೂಡಿದ್ದರೆ ಮತ್ತೊಂದು ಕಡೆ ವಿಚಾರರದಿತವಾದ ಕೀಳು ಭಾವನೆಯ 
ಭಾಗದಿಂದಲೂ ಕೂಡಿದೆ. ವಿಚಾರಶೀಲ ಭಾಗಕ್ಕೆ ಸೇರಿದ ಸಮಸ್ಯೆಗಳೆಲ್ಲವನ್ನು ಧರ್ಮದ 
ಕ್ಷೇತ್ರದೊಳಗೆ ತರಬೇಕು. ಸೂಕ್ಷ್ಮ ಗ್ರಾ ಯಾದ ಆತ್ಮ ಗಟ ಪ್ರಕಾರ ಮೂರ್ತಿ 
ಮಂಥವೂ ಹೌದು. ತಿಳುವಳಿಕೆ, ವಿಚಾರ, ಕಲ್ಪನಾ ಶಕ್ತಿ, ಸ್ಮೃತಿ, ಆಕಾಂಕ್ಷೆ ಹಾಗೂ 
ತರ್ಕಶಾಸ್ತ್ರ ಮತ್ತು ನೀತಿಶಾಸ್ತ್ರಗಳಿಗೆ ಸಂಬಂಧಿಸಿದ 'ವಿಷಯಗಳ್ಳೇವೂ ಆತ್ಮದ ಈ 
ಶಕಿಗೆ ಒಳಪಟ್ಟ ಡೆ ಬೇಕನ್‌ನ ಪ್ರಕಾರ ಎಲ್ಲಾ ವಸ್ತುಗಳಲ್ಲಿಯೊ (ನಿರ್ಜೀವ ವಸ್ತು 
ಗಳೂ ಸೇರಿದಂತೆ) ಪ್ರಜ್ಞಾಶ ಶಕಿ ಯಿದ್ದು ಅವುಗಳು ಕೂಡ ಅಪೇಕ್ಷೆ ಮತ್ತು ಅ ನಪೇಕ್ಷೆ 
ಗಳನ್ನು ಪಡೆದಿವೆ. _ಜಾತಕಣಗೆಂ ಇ ತೊಟ್ಟು ನೀರು ಮತ್ತೊಂದು ತೊಟ್ಟ 
ನೀಂನೆಡೊದಿೆ ಬೆರೆಯುತ್ತದೆ ; ಅಯೆಸ್ಪಾಂತನ್ರೆ ಕಬ್ಬಿಣವನ್ನು ಆಕ್ಕತಿ ; 
ಒಂದು ವಸ್ತುವು ತನ್ನ ಪಕ್ಕದಲ್ಲಿ ಮತ್ತೊಂದು ವಸ್ತು ಇರುವುದನ್ನು ಅನುಭವಿಸುತ್ತದೆ. 
ಆದರೆ ಮಾನವನಲ್ಲಿ ಲ್ಲಿಈಸ ಸಜ್ಜಾ, ಶಕ್ತಿಯು ಗಮನಾರ್ಹವಾ ಗಿ ಜಿಳವಣೆಗೆಯನ್ನು ಹೊಂದಿ 
ಆತನ ಮನಸ್ಸಿ ನಲ್ಲಿ ಆತನ ಆತ್ಮದ ರೂಪುಗೊಳ್ಳುತ್ತದೆ. ಅನುಭವಗಳ ಸಹಾಯದಿಂದ 
ನೂತನ ಮಾರ್ಗಗಳನ್ನು ಶೋಧಿಸಿ ಪ್ರಾ ಯೋಗಿಕವಾಗಿ ನಮ್ಮ ಜೀವನವೆ ಹೆಚ್ಚು ಪರಿ 
ಪೂರ್ಣತೆಯನ್ನು ಪಡೆಯುವಂತೆ ಮಾಡುವ ಶಾಸ್ತ್ರ ವೇ ತತ್ತ ಶಾಸ್ತ್ರ ವಾಗಿದೆ. ಇಂತಹ 
ತತ್ವಶಾಸ್ತ್ರವು ಜ್ಞಾ ಸ್ಹ ನಗೋಪುರದ ಕಳಸವಾ ಗಿಜಿ ಮ ತತ್ವಶಾಸ್ತ್ರ ಸ್ತವ್ರ ಒಣಚಿಂತನೆ 
ಜಾ ವಾಸ್ತವಿಕ ಜೀವನದಿಂದ ನಿರ್ಧರಿಸಲ್ಪಟ್ಟಿಂತಹ ಜೀವನ ಸರ್ಗಃ ಆಗಿದೆ. 

ಬೇಕೆನ್‌ನನ್ನು ಸುಲಭವಾಗಿ ಅನುಭನವಾದಿಗಳ ಗುಂಪಿಗೆ ಸೇರಿಸಬಹುದಾದರೂ 
ಆತನು ಅನುಭವವಾದವನ್ನು ಯಾವ ರೀತಿಯಿಂದಲೂ ಏಕರೂಪವಾಗಿ ನಿರೂಪಿಸಿಲ್ಲ. 
ಆತ್ಮ ಸಾಕ್ಸುತ್ಕಾರ ಒಂದನ್ನು ಬಿಟ್ಟರೆ ಉಳಿದೆಲ್ಲಾ ಜ್ಞಾನಗಳು ಇಂದ್ರಿಯಾನುಭವದ 
ಮಾಧ್ಯಮದಾದರೇ ಸಂಗ್ರಹಿಸ ಸಲ್ಪಡುವವಾಗಿನೆ, ಜ್ಞಾನೇಂದ್ರಿಯಗಳು ಒದಗಿಸಿದ 
ಇಂದ್ರಿಯಾನುಭನಗಳ ಆಧಾರದ ತೀಟೆ ಮನಸ್ಸು ತಿಳುವಳಿಕೆಯನ್ನು ಪಡೆಯುತ್ತದೆ. 
ಆದರೆ ಈ ತಿಳುವಳಿಕೆಯು ಕೇವಲ ತಿಳುವಳಿಕೆಯ ಹಂತದಲ್ಲಿರದಂತೆ ಅದನ್ನು ಪ್ರಾಯೋ 
ಗಿಕೆವಾಗಿ ಬಳಸಿಕೊಳ್ಳುವುದು ಮತ್ತೂ ಮುಖ್ಯ. ಆದುದರಿಂದ ಬೇಕನ್‌ ಹೇಳು 
ವಂತೆ ಜ್ಞಾ ನಕ್ಸೆ ಎರಡು ಮುಖಗಳು. _"ನಿಚಾರ ಅಥವಾ ಸಿದ್ಧಾಂತ? “ಪ್ರಯೋಗ 
ಅದರ ಕಾರ್ಯರೂಸತೆ”. ತತ್ವಶಾಸ್ತ್ರವು ಈ ಎರಡು ಅಂಶಗಳನ್ನು ಒಳೆಗೊಂಡಲ್ಲಿ ಮಾತ್ರ 
ಅದು ಸಂಪೂರ್ಣವಾಗುತ್ತದೆ ಮತ್ತು ಪ್ರಯೋಜನಕಾರಿಯೂ ಆಗುತ್ತದೆ. 


ಫ್ರಾನ್ಸಿಸ್‌ ಬೇಕನ್‌ ಮತ್ತು ಡೇಕಾರ್ಬ್‌ ೯ 
11 ಡೇಕಾಟ್‌ (1596-1650) 


ಆಧುನಿಕ ತತ್ವಶಾಸ್ತ್ರವು ಕ್ರಿ.ಶ. 17 ನೇ ಶತಮಾನದಿಂದ ಪ್ರಾರಂಭವಾಗುತ್ತದೆ. 
ಡೇಕಾರ್ಟಿಯನ್ನು ಆಧುನಿಕ ತತ್ವಶಾಸ್ತ್ರದ ಜನಕನೆಂದು ಕರೆಯಲಾಗಿದೆ. ಈತನು 
ಆಧುನಿಕ ತತ್ವಶಾಸ್ತ್ರದ ಜನಕನೆಂದು ಕರೆಯಲಾಗಿದೆ. ಈತನು ಆಧುನಿಕ ತತ್ವಶಾಸ್ತ್ರ 
ವನ್ನು ಪ್ರಾರಂಭಿಸಿದುದೇ ಅಲ್ಲದೇ ಪಾಶ್ಚಿಮಾತ್ಯ ತತ್ವ ಕ್ಷೇತ್ರದಲ್ಲಿ “ವಿಚಾರವಾದ? 
(Rationalism) ಎಂಬ ಹೊಸೆ ಸಂಥದ ಸ್ಥಾಪನೆಗೆ ಕಾರಣನಾದನು. "ಮಾನವನು 
ಸಂಪೂರ್ಣ ಜ್ಞಾ ನವನ್ನು ಗಳಿಸುವುದು ಜೀವನದ ರೀತಿ ನೀತಿಗಳನ್ನೆಲ್ಲಾ ಅರಿಯುವುದು 
ಮತ್ತು ಎಲ್ಲ ರೀತಿಯ ಕಲೆಗಳ ಪರಿಜ್ಞುನವನ್ನು ಪಡೆಯುವುದು ಮುಂತಾದುವ್ರೆಗಳ 
ಸಂಯೋಜನೆಯೇ ತತ್ವಶಾಸ್ತ್ರ” ಎಂದು ಆತನ ಅಭಿಪ್ರಾಯೆ. ಪುರಾತನ ತತ್ವ ನಿರೂಸಣೆ 
ಗಳನ್ನು ತಳ್ಳಿ ಹಾಕಿದ ಡೇಕಾರ್ಟಿ ತನ್ನ ವಿಚಾರವಾದದ ಮೂಲಕ ಪ್ರಾಯೋಗಿಕ 
ತತ್ವ ನಿರೂಸಣೆ ಕೊಡಲು ಪ್ರಯತ್ನಿಸಿದನು. “ಗಣಿತ ಶಾಸ್ತ್ರದಲ್ಲಿರುವಂತೆ ನಿಶ್ಚಿತ 
ಜ್ಞಾನದ ತತ್ವ  ನಿರೂಸಣೆಯನ್ನು ಕಂಡುಹಿಡಿಯುವುಡೇ ಆತನ ಮುಖ್ಯ ಗುರಿ 
ಯಾಗಿತ್ತು.” ವಿಚಾರವಾದದ ಪ್ರತಿಪಾದನೆಯಲ್ಲಿ: ಡೇಕಾರ್ಟಿಯಲ್ಲದೆ ಮತ್ತೆರಡು 
ಹೆಸರುಗಳು ಪ್ರಾಮುಖ್ಯ ಸ್ಥಾನವನ್ನು ಗಳಿಸಿವೆ. ಇವರೇ ಡೇಕಾರ್ಟಿಯ ಅನುಯಾಯಿ 
ಗಳಾದ ಸ್ಸಿನೋಜ ಮತ್ತು ಶೈಬ್ಬ್ನೀಜ್‌. ಜ್ಞಾ ನವಿನಾಮಾಂಸೆಯ ವಿಷಯದಲ್ಲಿ ಈ 
ಮೂನರೂ ಏಕಾಭಿಪ್ರಾಯನನ್ನು ಹೊಂದಿದ್ದರೂ ಆಧ್ಯಾತ್ಮ ವಿಷಯದಲ್ಲಿ ಅವರಲ್ಲಿ 
ಭಿನ್ನಾಭಿಪ್ರಾಯನಿದ್ದಿತು. ಡೇಕಾರ್ಟೆಯು ದ್ವೈತವಾದಿಯಾದರೆ, ಸ್ರಿನೋಜನು ಅಷ್ಟೆ ತೆ 
ವಾದಿ ಮತ್ತು ಲೈಬ್ಬೀಜ್‌ನು ಬಹುತತ್ವ ಅಥವಾ ವೈ ಶೇಸಿಕವಾದಿಯಾಗಿದ್ದನು. 

ಜ್ಞಾ ನವಿತಾಮಾಂಸೆ 


ಇಲ್ಲಿಯೆ ಅತ್ಯಂತ ಪ್ರಮುಖ ಪ್ರಶ್ನೆ ಜ್ಞಾನದ ಮೂಲವನ್ನು ಕುರಿತಾಗಿದೆ. 
ಆಂದರೆ ಜ್ಞಾ ನ ಯಾನ ಮೂಲದಿಂದ ಉತ್ಪನ್ನವಾಗುತ್ತೆ ದೆ ಎಂಬುದರ ಬಗ್ಗೆ ವಿಚಾರ 
ವಾದಕ್ಕೆ ಅತ್ಯಂತ ಆಸಕ್ತಿ. ಆಲೋಚನಾ ಯುಕ ವಾದ ವಿಚಾರವೇ ಜ್ಞಾನದ ಮೂಲ 
ಎಂದು ವಿಚಾರವಾದಿಗಳ ಅಭಿಮತ. ಸರ್ವಜ್ಞಾ ನಕ್ಕೂ ಆಧಾರವಾದ ವಿಚಾರವು 
ಇಂದ್ರಿಯೆಗಳಿಂದ ಸತಂತ್ರವಾಗಿದ್ದು ಕೆಲವು ವೇಳೆ ಇಂದ್ರಿಯಾನುಭವಗಳಿಗೆ ವಿರು” 
ವಾಗಿರುವವೆಂದು ಅವನ ಅಭಿಪ್ರಾಯ. ಎಲ್ಲಾ ರೀತಿಯ ಶ್ರೇಷ್ಠ ಜ್ಞಾನವು ಇಂದ್ರಿಯ 
ಗಳಿಂದ ಸ್ವತಂತ್ರವಾದ ನಿಚಾರದಿಂದ ಕೂಡಿದೆ ಎಂದು ಡೇಕಾರ್ಟ್‌ ವಾದ. ಈ ನಿರೂ 
ಪಣೆಯಾ ಜನ ಸಾಮಾನ್ಯರ ತಿಳುವಳಿಕೆಗೆ ಹಾಗೂ ಕೆಲನ್ರ ವೇಳೆ ವಿಜ್ಞಾನದ ತಿಳು 
ವಳಿಕೆಗೂ ವಿರುನ್ಹವಾಗಿವೆ. ಸಾಮಾನ್ಯ ಜ್ಞಾ ನ ಮತ್ತು ವಿಜ್ಞಾನಗಳು ಇಂದ್ರಿಯಾನು 
ಭನಗಳನ್ನಲಬಿಸ.ವ್ರೆದು ಸರ್ವವಿದಿತ. ಜನಸಾಮಾನ್ಯರು ತನ್ನು ಇಂದ್ರಿಯಾನುಭೆನ 
ಗಳನ್ನು ಯಾನ ಪರೀಕ್ಷೆಗೂ ಒಳಸಡಿಸದೇ ನೇರವಾಗಿ ಅಂಗೀಕರಿಸಿದರೆ ವಿಜ್ಞಾನನು 


2 


೧೦ ಮಾನಪಿಕ ಕರ್ಣಾಟಕ 


ತನ್ನನೇ ಆದ ವಿಶಿಷ್ಟ ರೀತಿಯಲ್ಲಿ ಅವ್ರೆಗಳನ್ನು ಪರಿಶೀಲಿಸಿ ಉಸಕಲ್ಪ ನೆಗಳನ್ನು ನಿರ್ಮಿಸಿ, 
ಈ ಉಪಕಲುನೆಗಳನ್ನು ಸರೀಕ್ಷಿಸಿ ನಿಯಮಗಳನ್ನು ಶೋಡಿಸುತ್ತ 3 ಆದರೆ "ಜೀಕಾರ್ಟಿಗೆ 
ಮಾತ್ರ ಈ ಕ್ರಮ 'ತೃಹ್ತಿಕರವಾದ ಕ್ರಮವಲ್ಲ. ಡೇಕಾರ್ಟಿ ಇಂದ್ರಿಯ ಜ್ಞಾ ನದ 
ಮೌಲ್ಯವನ್ನು ಅಲ್ಲಗಳೆಯಲು ಮತ್ತು ವಿಚಾರ ಕ್ರಮವನ್ನು ಮಾತ್ರ ಒಸ್ಸಲು ತು 
ಕಾರಣಗಳಿವೆ. 
ಮೊದಲನೆಯದಾಗಿ ಕೋಸರ್‌ನಿಕಸ್‌ ಮತ್ತು ಗೆಲಿಲಿಯೋರಿಗೆ ಮೊದಲು 
«ನಿಜ್ಲಾನಿಗಳು ಒಪ್ಪಿ ದ್ದೆ ಭೂಕೇಂದ್ರ ಸಿದ್ಧಾ ೦ತವ್ರೆ ತಪ್ಪಾ ದುದ್ದು” ಎಂದು ಕೆಸ್‌ ಡ್‌ 
ಇ 
ಮತ್ತು ಸೆರಿಲಿಯೊ pS ಸಾಧಿಸಿದರು. ಸ್ಯೋಪರ್‌ವಿಳ ಸನ ಸೂರ್ಯ ಕೇಂದ್ರ 
ಸಿದ್ದಾಂತ ಸತ್ಯಸೆಯು ಡೇಕಾರ್ಟಿಯ ಮೇಲೆ ತುಂಬಾ ಪರಿಣಾಮವನ್ನು ಬೀರಿತು. ಈ 
ಸೂರ್ಯ ಕೇಂದ್ರ ಸಿದ್ಧಾ ಂತೆನೆ ಭೂಕೇಂದ್ರ ಸಿದ್ಧಾ ಂತವನ್ನು ಅಲ್ಲಗಳೇಯುವುದೇ ಅಲ್ಲದೇ 
ಮುಂದಕ್ಕೆ ವಿಜ್ಞಾ ನದ ತಳಹದಿಯಾಯಿತು. ಇಂದ್ರಿ ಯ ಜ್ಞಾ ನದಿಂದ ರೂಪಿತವಾದ 
ಭೂಕೇಂದ್ರ ಸಿದ್ಧಾಂತನೆ ವಿಚಾರದೆ ಆಧಾರವನ್ನು ಪಡೆದ ಸೂರ್ಯ ಕೇಂದ್ರ ಸಿದ್ಧಾ ಂತವೆ 
ಅಲ್ಲಗಳೆಯುವುದನ್ನು ಡೇಕಾರ್ಟೆ ಪ್ರಶ್ಚೀಕಂಸುತ್ತಾ,ೆ. 
ಡೇಕಾರ್ಟಿಯ ಮೇಲೆ ಅತ್ಯಂತ ಪ್ರಭಾವವನ್ನು ಬೀರಿದ ಮತ್ತೊಂದು ಅಂಶ 
ಗಣಿತ ಶಾಸ್ತ್ರವಾ ಗಿದೆ. ಗಣಿತ ಶಾಸ್ತ್ರ ದಲ್ಲಿ ಸರಿಣಿತನಾದ ಡೇಕಾರ್ಟೆ ಸ್ವತಃ ತಃ ಸಸಂಯೋಜಕೆ 
ರೇಖಾಗಣಿತ” ಎಂಬ ಹೊಸ ಗಣಿತದ ಪದ ತಿಯನ್ನು ಶೋಧಿಸಿದನು. ಗಣಿತ ಶಾಸ್ತ್ರ 
ಮತ್ತು ತರ್ಕಶಾಸ್ತ್ರಗಳು ಮಾತ್ರ ಸ ಸತ್ಯವಾದ ಸಾಮಾನ್ಯ ಜ್ಞಾ ನವನ್ನು ನೀಡುವ ಡೆ 
ಯನ್ನು ಪಡೆದಿವೆ. ಎಂದು ಅವನ ಖಚಿತ ಅಭಿಪ್ರಾಯ. ಗಣಿತಶಾಸ್ತ್ರ ದಲ್ಲಿ ಹೇಗೆ ಜಾನ 
ಸ್ಪಷ್ಟವಾಗಿ, ನಿರ್ದಿಷ್ಟವಾಗಿ ಮತ್ತು ಸಾರ್ವತ್ರಿಕವಾಗಿರುತ್ತದೆಯೋ ಜಾತೀ ನಿಶ್ಚಿತ 
ಜ್ಞಾ ಎಲ್ಲ ವಿಭಾಗಗಳಲ್ಲೂ ಇರಬೇಕು ಫು ಆತನ ಮಹತ್ವಾಕಾಂಕ್ಷೆ. ಎ 
ಮತು. ಎರಡು ಸೇರಿದರೆ ನಾಲ್ತು ಆಗುತ್ತದೆ, ಒಂದು ತ್ರಿ ತ್ರಿಕೋನದ ಮೂರು ಕೋನಗಳ 
ಮೊತ್ತ ಎರಡು ಸಮಕೋನ ನಗಳಾಗಿವೆ. ಇವು ನಿಶ್ಚಿತ್ಯ ಸ್ಪಷ್ಟ, ಸಾರ್ವತ್ರಿಕ ಜ್ಞಾನ. 
ಇಂತಹ ನಿಶ್ಚಿತ ಜ್ಞಾನವು ಕೇವಲ ವಿಚಾರದಿಂದ (ಮಾತ್ರ ಸ ಸಾಧ್ಯ ಮತ್ತು ಸಮಂಜಸ 
ಜ್ಞಾನನೆನ್ನು ತ್ತಾ ಕೆ ಇಂದ್ರಿಯಾನುಭವದಿಂದ ಸಾಧ್ಯವಿಲ್ಲ ಎಂದು ಡೇಕಾರ್ಟಿಯ 
ಅಭಿಪ್ರಾಯ. 


ಹುಟ್ಟು ಕಲ್ಪ ನಾ ಸಿದ್ಧಾ ತ 


ನಿಚಾರದ ಮೂಲಕ ಹೇಗೆ ಜ್ಞಾನ ಲಭಿಸುತ್ತದೆ ಎಂಬ ಪ್ರಶ್ನೆಗೆ ಉತ್ತರವಾಗಿ 
ಡೇಕಾರ್ಟಿ ಮೂಲತಃ ಭಾವನೆಗಳ. ಸಿದ್ಧಾಂತವನ್ನು ಮುಂದಿಡುತ್ತಾನೆ. ಪ್ರಾಣಿ 
ಗಳಸ್ಲಿಲ್ಲಾ ಅತ್ಯಂತ ಶ್ರೇಷ್ಠವಾದ ಮಾನವನು ಭಾನನೆಗಳನ್ನು ಮತ್ತು ಸ್ವಯಂ ಸತ್ಯ 
ಸಿದ್ಧಾಂತಗಳನ್ನು ಪಡೆದಿದ್ದಾನೆ. ಆತನ ಮನಸ್ಸು ನಿಚಾರಗಳ ಒಂದು ಸಮೂಹ 
ವಾಗಿದ್ದು ಅದರಲ್ಲಿ ಸ ಓಯಂಸತ್ಯ್ಯ ಸಿಯಮಗಳೆಲ್ಲವೂ ಅಡಕವಾಗಿದೆ. ನಮಗೆ ವಿವಾದಾ 


ಆ 


ಫ್ರಾನ್ಸಿಸ್‌ ಬೇಕನ್‌ ಮತ್ತು ಡೇಕಾರ್ಟ್‌ ೧೧ 


ಸ್ಪದನಿಲ್ಲದ ಜ್ಞಾನ ಲಭಿಸಬೇಕಾದರೆ ನಾವೆ. ವಿಚಾರವನ್ನು ಅವಲಂಬಿಸಬೇಕಲ್ಲದೆ 
ಇಂದ್ರಿಯ ಜಾ ನವನ್ನವಲಂಬಿಸಲು ಸಾಧ್ಯವಿಲ್ಲ, ವಿಚಾರಾತ್ಮಕ ಸ್ವಯಂ ಸತ್ಯಗಳು 
ಹುಟ್ಟ ಭಾವನೆಗಳಾಗಿವೆ. ಇವುಗಳೆಲ್ಲವೂ ಮನುಷ್ಯನು ಹುಟ್ಟನ ಮೊದಲೇ ಆತನ ಮನ 
ಸ್ಸಿನಲ್ಲಿ ತುಂಬಲ್ಪಟ್ಟಿವೆ. ಇಲ್ಲಿ ನಮ್ಮ ಜ್ಞಾನ ಕಾರಣದಿಂದ ಕಾರ್ಯದತ್ತ ಹೋಗುತ್ತದೆ. 
ಇದಕ್ಕೆ ವಿರುದ್ಧವಾಗಿ ಇಂದ್ರಿಯ ಜ್ಞಾನ ಮತ್ತು ವಿಜ್ಞಾನಗಳಲ್ಲಿ ನಮ್ಮ ಜ್ಞಾನವು 
ಕಾರ್ಯದಿಂದ ಕಾರಣದತ್ತ ಹರಿಯುವುದು. ಆದುದರಿಂದ ವಿಚಾರಯುಕ್ತ ಜ್ಞ ನವು 
ಅನುಭವಕ್ಕಿಂತ ಮೊದನೇ ಬರುವ ಜ್ಞಾ ನವಾಗಿದ್ದು ಡೇಕಾರ್ಟೆ ಅದನ್ನು ಮಾತ್ರ 
ಸಮಂಜಸ ಜ್ಞಾ ನವೆನ್ನುತ್ತಾನೆ. 

ನಮ್ಮ ಮನಸ್ಸಿನಲ್ಲಿ ಅಡಗಿರತಕ್ಕಂತ ವಿಚಾರಗಳು ಅಥವಾ ಕಲ್ಪನೆಗಳು ಕೇನಲ 
ಧ್ಯಾನದಿಂದ ಅರಿಯಲ್ಪಡಬೇಕಾಗಿವೆ. ಈ ಕಾರಣದಿಂದ ನಿಚಾರವಾದವನ್ನು “ಸ್ವಯಂ 
ಪ್ರಕಾಶಜ್ಞಾನ ಅಥವಾ ಅಂತಸ್ಥೃತಿ ಜ್ಞಾನ” ಎನ್ನುತ್ತಾನೆ. ಹುಟ್ಟಿ ನೊಡನೆ ನಾವು 
ನಮ್ಮ ಮನಸ್ಸಿನಲ್ಲಿ ಪಡೆದಿರುವ ಕಲ್ಪನೆಗಳನ್ನು ಅಂತರ್‌ ದೃಷ್ಟಿ ಯಿಂದಲೇ ತಿಳಿಯಬೇಕಾ 
ಗಿನ. ಇಲ್ಲಿಯೂ ಕೂಡ ಬುದ್ಧಿ ಶಾಲಿಗಳಾದವರ ಧ್ಯಾನಾಸಕ್ತಿ ಯಿಂದ ಲಭಿಸಿದ ಜ್ಞುನ 
ಮಾತ್ರ ಸಮಂಜಸ ಜ್ಞಾ ನವೆಂದು ಡೇಕಾರ್ಟ್‌ ಅಭಿಪ್ರಾಯ. ನಮ್ಮ ಮೂಲತಃ 
ಜ್ಞಾನಗಳು ದೇವರಿಂದಲೇ ನಮ್ಮ ಮನಸ್ಸಿನಲ್ಲಿ ತುಂಒಲ್ಪಟ್ಟಿರುವುದರಿಂದ ಅವು ನಿರ್ನಿ 
ವಾದವೂ, ಅನುಮಾನರಹಿತವೂ ಆಗಿವೆ.' ಪ್ರಪಂಚ ಜ್ಞ ನವನ್ನು ನಡೆಯೆಬೇಕಾದರೂ 
ನಾವು ಆಂತರ್ಯದ ಸ್ಫೂರ್ತಿಯಿಂದಲೇ ಅದನ್ನು ಪಡೆಯಬೇಕಾಗಿದೆ. 


ಡೇಕಾರ್ಬೆಯ ಸಂಶಯ ಸಿದ್ಧಾಂತ | 


ವಿಚಾರದ ಅವ್ಯವಸ್ಥೆ ಇದ್ದುದರಿಂದ ಹಿಂದಿನ ತಾತ್ವಿಕರು ತೆತ್ವನಿಚಾರಗಳಲ್ಲಿ ಏಕಾಭಿ 
ಪ್ರಾಯೆವನ್ನು ಪಡೆಯೆಲು ಸಾಧ್ಯವಾಗಿರಲಿಲ್ಲ. ನಿಶ್ಚಿತ ಮತ್ತು ಸಾರ್ವತ್ರಿಕ ಜ್ಞಾ ನ 
ವಿಲ್ಲದೇ ಹೋದರೆ ತತ್ವಶಾಸ್ತ್ರವು ಅರ್ಥರಹಿತವಾಗುತ್ತ ದೆ. ಸಂಶಯರಹಿತವಾಡ ಸತ್ಯದ 
ಶೋಧನೆಯನ್ನು ಡೇಕಾರ್ಟ್‌ ಸಂಶಯದಿಂದಲೇ ಪ್ರಾರಂಭಿಸುತ್ತಾನೆ. ನಾವೆ ಗಳಿಸುವ 
ಎಲ್ಲಾ ರೀತಿಯ ಜ್ಞಾನದ ಬಗ್ಗೆಯೂ ಸಂಶಯವನ್ನು ವ್ಯಕ್ತಪಡಿಸಬಹುದು. ಇಂದ್ರಿಯ 
ಜ್ಞಾ ನದಿಂದ ಗಣಿತ ಶಾಸ್ತ್ರದ ಜ್ಞಾ ನದವರೆಗೂ ನಾವು ತಪ್ಪು ಮಾಡುವ ಸಾಧ್ಯತೆಯಿದೆ, 
ಡೇಕಾರ್ಟೀ ಹೇಳಿದಂತೆ ನಾನೆ ಎಲ್ಲಾ ವಿಷಯೆಗಳ ಬಗ್ಗೆಯೂ ಸಂಶಯಪಡಜಹುದ.. 
ಆದರೆ ನಾವು “ಸಂಶಯ ಪಡುತ್ತೆ ವೆ” “ಆಲೋಟಚಿಸುತ್ತೇವೆ” ಅಥವಾ “ಅನುಮಾನಿಸು 
ತ್ತೇವೆ” ಎಂಬ ವಿಷಯದಲ್ಲಿ ಸಂಶಯಹಪಡುವುದಿಲ್ಲ. ಸಂಶಯವಿರುವಲ್ಲಿ ಸಂಶಯೆಪಡು 
ಚ್ಛೆತನ್ಯ ಅಥವಾ ಮನಸ್ಸೊಂದು ಇರಲೇಬೇಕು. ಆದರೆ ನಮ್ಮ ಮನಸ್ಸಿನ ಇರವನ್ನು 
ಅದು ವ್ಯಕ್ತ ಸಡಿಸುವ ಸಂಶಯನೇ ಸೂಚಿಸುತ್ತದೆ. ಈ ರೀತಿ ಸಂಶಯದ ಸಹಾಯ 


ದಿಂದಲೇ ಡೇಕಾರ್ಟ್‌ ಮನಸ್ಸಿನ ಸತ್ಯತೆಯನ್ನು, ಅಸ್ತಿತ್ವವನ್ನು ಪ್ರತಿಪಾದಿಸುತ್ತಾನೆ. 


೧೨ ಮಾನೆನಿಕ ಕರ್ಣಾಟಕ 


«ನಾನು ಆಲೋಚಿಸುತ್ತೇನೆ, ಆದ್ದರಿಂದ ನಾನು - ಇದ್ದೇನೆ? ಎನ್ನುವುದು ಆತನ 
ಸುಪ್ರಸಿಸ್ನ ಹೇಳಿಕೆ. (Cogitoergosum) 

ಡೀಕಾರ್ಟಿಯ ಪ್ರಕಾರ ಮನಸ್ಸಿನ ಮುಖ್ಯ ಗುಣ ಆಲೋಚನೆ ಆಥವಾ ವಿಚಾರ. 
ಇದರಿಂದ ಮನಸ್ಸನ್ನು ಆಲೋಚನಾ ದ್ರವ್ಯನೆಂದು ಕರೆಯಲಾಗಿದೆ. ದ್ರವ್ಯವೆಂದರೆ 
ಸ್ವತಂತ್ರ ಅಸ್ತಿತ್ವವನ್ನು ಸಡೆದಿದ್ದು ಇತರ ಗುಣ ಅಥವಾ ಕರ್ಮಗಳಿಗೆ ಆಶ್ರಯವಸ್ನೀ 
ಯುನ ಅಂಶವಾಗಿದೆ. ಮನಸ್ಸು ಪ್ರಪ್ರಥಮ ಸತ್ಯವಾಗಿದ್ದು ಉಳಿದ ನಿಷಯಗಳು. ಈ 
ಮನಸ್ಸನ್ನು ಅವಲಂಬಿಸಿವೆಯೆಂದು ಡೇಕಾರ್ಟಿಯ ವಾದ. ಮನಸ್ಸಿನ ಸತ್ಯತೆಯ 
ಆಧಾರದಿಂದ ನಿಗಮನ ರೂಪದಲ್ಲಿ ಇತರ ವಸ್ತುಗಳ ಸತ್ಯತೆಯನ್ನು ತೀರ್ಮಾನ ರೂಪ 
ದಲ್ಲಿ ಪಡೆಯಬಹುಡಾಗಿದೆ. ಈ ಕ್ರಮವನ್ನು ಆದರ್ಶವಾದ' ಅಥವಾ "ಭಾವವಾದ? 
ಎಂದಿದ್ದಾರೆ. ಈ ವಾದಕ್ಕೆ ನಿರುದ್ಧ ವಾದುದು ವಾಸ್ಮವವಾದ, ವಾಸ್ತವವಾದದ 
ಪ್ರಕಾರ ಪ್ರಾಸಂಚಿಕ ವಸ್ತುಗಳೆಲ್ಲವೂ ತನ್ನು ದೇ ಆದ ಸ್ವತಂತ್ರ ಇರವನ್ನು ಪಡೆದಿದ್ದು 
ಮನಸ್ಸನ್ನು ಯಾನ ರೀತಿಯಲ್ಲೂ ಅವಲಂಬಿಸಿಲ್ಲ. ಡೇಕಾರ್ಟ್‌ ಇವೆರಡು ವಾದಗಳ 
ಮುಖ್ಯಾಂಶವನ್ನು ಸಮನ್ವಯಗೊಳಿಸಿ ಮನಸ್ಸಿನ ಇರವನ್ನೂ ಭೌತವಸ್ತುಗಳ ಇರ 


— ೧ ನ ಯಿ ದ 9, 
ನನ್ನು ಒಪ್ಪಿ ತನ್ನ ದ್ವೈತ ಸಿದ್ಧಾಂತವನ್ನು ರೂಪಿಸುತ್ತಾನೆ. 


[) 


ದೇವರು ಮತ್ತು ಬಾಹ್ಯ ಜಗತ್ತು 


ಪ್ರಾರಂಭದಲ್ಲಿ ಡೇಕಾರ್ಟ್‌ ತನ್ನ ಮನಸ್ಸು ಇದೆ ಎಂಬ ಅಂಶವನ್ನು ಮಾತ್ರ 
ಒಪ್ಪಿದ್ದು ಇತರ ವಿಷಯಗಳ ಬಗ್ಗೆ ಸಂಶಯಸಟ್ಟನು. ಆದರೆ ಅವನಲ್ಲಿ ವಿಜ್ಞಾನದ ಬಗೆ 
ಆಸಕ್ತಿ, ಅಭಿಮಾನ ಮತ್ತು ನಂಬಿಕೆ ಇದ್ದುದರಿಂದ ವಿಜ್ಞಾನದ ಬೆಳವಣಿಗೆಗೆ ಆಧಾರ 
ವಾದ ಬಾಹ್ಯ ವಸ್ತುಗಳ ಅಸ್ತಿತ್ವವನ್ನು ಅಂಗೀಕರಿಸುತ್ತಾನೆ. ಆದರೆ ಮೂಲತಃ 
ನಿಚಾರವಾದಿಯಾದ ಡೇಕಾರ್ಟ್‌ ವಸ್ತು ಸತ್ಯವನ್ನು ಮನಸ್ಸಿನ ಸತ್ಯದ ಆಧಾರವಿಲ್ಲದೆ 
ಸ್ಥಾಪಿಸುತ್ತಾನೆ. ಅಂತೆಯೇ ನಮ್ಮ ಮನಸ್ಸಿನಲ್ಲಿ ಮೂರು ರೀತಿಯ ಕಲ್ಪನೆಗಳಿರುವುೆ 
ದಾಗಿ ವಿವರಿಸಿ ಅವುಗಳ ಮೂಲಕ ದೇವರ, ಮನಸ್ಸಿನ ಮತ್ತು ಬಾಹ್ಯ ವಸ್ತುಗಳ 
ಅಸ್ತಿತ್ವವನ್ನು ವಿವರಿಸುತ್ತಾನೆ. ಅವನ ಪ್ರಕಾರ ನಮ್ಮ ಮನಸ್ಸಿನಲ್ಲಿರುವ ಕಲ್ಪನೆಗಳು; 

(1) ಹುಟ್ಟಿನಿಂದಲೇ ಬಂದ ಮೂಲಕಲ್ಪನೆಗಳು 

(2) ಇಂದ್ರಿಯಗಳ ಸಹಾಯದಿಂದ ನಿರ್ಮಿತವಾದ ಕಲ್ಪನೆಗಳು 

(3) ನಮ್ಮ ಕಲ್ಪನಾಶಕ್ತಿಯಿಂದ ನಿರ್ಮಿಸಲ್ಪಟ್ಟ ಕಲ್ಪ ನೆಗಳು 

ಈ ಕಲ್ಪನೆಗಳಲ್ಲಿಲ್ಲಾ ಅತ್ಯಂತ ಪ್ರಧಾನವಾದುದು ದೇವರ ಕಲ್ಪನೆ. ` ದೇವರು 
ಮೂಲ ದ್ರವ್ಯವಾಗಿದ್ದು ಆತನ ಮುಖ್ಯ ಗುಣಗಳು ಸರ್ವಜ್ಞತೆೆ, ಸರ್ವಶಕ್ತತೆ, ಸರಮೋ 
ತೃನ್ಟ ಸತ್ಯತೆ, ಸರ್ವಾಂತರ್ಯಾಮಿಯಾಗಿರುವಿಕೆಗಳಾಗಿವೆ. ಈ ಪ್ರಧಾನ ದ್ರವ್ಯದ 
ಮೂಲಕವೇ ಡೇಕಾರ್ಟ್‌ ಜಗತ್ತಿನ ಸತ್ಯವನ್ನು ನಿರೂಪಿಸುತ್ತಾನೆ. 


ಫ್ರಾನ್ಸಿಸ್‌ ಬೇಕನ್‌ ಮತ್ತು ಡೇಕಾರ್ಬೀ ೧ತ್ಲ 


ದೇವರ ಅಸಿ, ತ್ರದ ಸಾಧನೆ ಡೇಕಾರ್ಟಿಯ ದೃಷ್ಟಿಯಲ್ಲಿ ಬಹಳ ಸರಳ, ಮುಂಜಿ 
ದೇವರ ಆಂಗಿಕ: ಬಗ್ಗೆ ಮಂಡಿಸಲಾದ ವಾದಗಳೊಂಡರಲ ಮುಖ್ಯವಾದ ಸರಿ 
ಪೂರ್ಣತಾ ವಾದವು ಡೇಕಾರ್ಟಿಯ ವಿವರಣೆಯ ಸುಧಾರಿತ ರೂಪವಾಗಿದೆ. ಅವನ 
ಪ್ರಕಾರ ಮನಸ್ಸಿನಲ್ಲಿರುವ ಪ್ರತಿಯೊಂದು ಕಲ್ಪನೆಯು ಬಾಹ್ಯ ವಸ್ತುವಿಗೆ ಸರಿಹೊಂದು 
ಮತಿರಬೇಕು. ನಮ್ಮ ಮನಸಿ ನಲ್ಲಿ ಸೇವರ ಕಲ್ಪ ನೆ ಇಡೆ, ಅಂದರೆ ಇತರ ಕಲ್ಪ ನೆಗಳಂತೆ 
ದೇನರ ॥ ಬಗ್ಗೆ ಯೂ ಮೂಲ ಕಲ್ಪ ನೆ ನಮ್ಮ ಮನಸಿ ನಲ್ಲಿದೆ. ಈ ಕಲ ನೆ ಇಂದ್ರಿ ಯಗಳ 
ಸಹಾಯದಿಂದಾಗಲೀ ಅಥವಾ ನಮ್ಮ ಕಾಲ ನಿಕ ಶಕ್ತಿ PP ಉಂಟಾದುದಲ್ಲ, 
ದೇವರು ಇರುವುದರಿಂದಲೇ ನಮ್ಮ ಲ್ಲಿ ಅವನ ಬಗ್ಗೆ ಕಲ್ಪನೆ ಇರಲು ಸಾಧ್ಯವಾಗಿದೆ. ಈ 
ದೇವರು ಸಕಲ ಕಲ್ಯಾಣ ಗುಣಗಳನ್ನು ಹೊಂದಿದ ಮೂಲ ದ್ರವ್ಯವಾಗಿದೆ. ಇಂತಹ 
ಗಳನ ಅನನು ಸರಿಪೂರ್ಣನಾಗುತ್ತಿರಲಿಲ್ಲ. ದೇವರು ಎಲ್ಲ ಸೃಷ್ಟಿಗೂ ಮೊದಲ 
ದ್ರನ್ಯವಾದುದರಿಂದ ಈ ಪ್ರಸಂಚಕ್ಟೂ, ಮಾನವನಿಗೂ ಮತ್ತು ಮಾನವನಲ್ಲಿರುವ 
ಸಕಲ ಕಲ್ಪನೆ ಮತ್ತು ಭಾವನೆಗಳಿಗೂ ಮೂಲವಾಗಿದ್ದಾನೆ. ಈ ದೃಷ್ಟಿ ಯಿಂದ ದೇವರು 
= ಪ್ರಪಂಚದ ಹಾಗೂ ಎಲ್ಲಾ ಜೀವಿಗಳ ಸೃಷ್ಟಿ ಕರ್ಕ. ಜೀನರಲ್ಪದಿದ ಕ ಮಾನನನು 
ಇರುತ್ತಿರಲಿಲ್ಲ. ದೇನರ ಬಗ್ಗೆ ಕಲ್ಪನೆಯೂ. ಇರುತ್ತಿ ರಲಿಲ್ಲ. ಈ ದೇವರು ಅಶರೀರ 
ವಾದುದರಿಂಡ ನಮ್ಮ ಇಂದ್ರಿಯಗಳಿಗೆ ಅಗೋಚರನು. ಆದರೆ ಅವನ ಸಂಪೂರ್ಣ 
ಅಸಿ ತ್ರವ್ರ ಅವನ ಬುದ್ಧಿಶಕ್ತಿ ಮತ್ತು ಅದಕ್ಕನುಗುಣವಾದ ನಿರ್ಧಾರಗಳಿಂದ ಕೂಡಿದೆ. 
ಅನನ ಬುದ್ಧಿ ಶಕ್ತಿ ಯು ಮಾನನನ ಬುದ್ಧಿ ಶಕ್ತಿ ಯಂತಿರೆಜಿ ಪರಿಪೂರ್ಣವಾಗಿದೆ. ಈ 
ದೇವರು ಸನಿತ್ರವೂ, ನಿತ್ಯಸ್ರಕಾಶನೂ, ಪಾಪಕೃತ್ಯವನ್ನು ಮಾಡದವನು ಆಗಿದ್ದಾನೆ. 


ಬಾಹ್ಯ ಪ್ರಪಂಚ 
ನಮ್ಮ ಮನಸ್ಸಿನ ಹೊರಗೆ ಇತರ ಭೌತ ವಸ್ತುಗಳು ಇರುವುದನ್ನು ನಾವೆಲ್ಲಾ 
ಗಮನಿಸುತ್ತೇವೆ. ಅವುಗಳ ಅರಿವು ಸಾಮಾನ್ಯವಾಗಿ ಇಂದ್ರಿಯಾನುಭವದಿಂದ ಉಂಟಾಗು 
ತ್ತದೆ ಆದರೆ ಡೇಕಾರ್ಟ್‌ ಆ ವಸ್ತುಗಳ ಇರುವಿಕೆಯನ್ನು ನಮ್ಮ ಅನುಭವದ ಮೂಲಕ 
ಸಿಕೊಳ್ಳಲು ಹಿಂಜರಿಯುತ್ತಾ ತೆ ನಮನ್ನು ಇಂದ್ರಿಯೆಗಳು ನಮಗೆ ಸಮಂಜಸ 
ಜ್ಞ ನವನ್ನು ತಿಳಿಸಲು ಆಶಕ್ತ ವಾಗಿರುಪುನೇ ಆತನ ಹಿಂಜರಿಯುವಿಕೆಗೆ ಕಾರಣ. ಆದುದ 
ದೆರಿಂದ ಭೌತ ವಸ್ತುಗಳ ಇರನನ್ನು ನಿರೂಪಿಸಲು ಡೇಕಾರ್ಟ್‌ ದೇವರ ಸಹಾಯ 
ಅಪೇಕ್ಷಿಸುತ್ತಾನೆ. ಅವನ ಪ್ರಕಾರ ನಮ್ಮ ಲ್ಲಿರುವ ದೃನೀ? ಪ್ರ ಸ ಪ್ರಜ್ಞೆ ಯು ಆ ವಸು ಗಳನ್ನು, 
ಅಂಯಲು ಸಹಾಯಕವಾಗಿವೆ. ದೇವರು. ನಮಗೆ ನೀಡಿರುವ 'ಬುದ್ಧಿ ಶಕ್ತಿಯು ನಮ್ಮ 
ಜ್ಞಾ ನಡ ಸರಿ ತಪ್ಪುಗಳನ್ನು ತಿಳಿಂ ಯಲು ಸಹಾಯಕವಾಗಿದೆ. ದೇವರು ಸತ್ಯ ಸ್ವರೂ 
ಪನ್ನು ನಿರ್ವಂಚಕನೂ ಆಗಿರುವುದರಿಂದ ಆತನು ನಮುಗೆ ನೀಡಿದ ಜ್ಞಾ ನವು ತಪ್ಪುಗಲು 


ಸಾಧ್ಯವಿಲ್ಲ. 


೧೪ ಮಾನವಿಕ ಕರ್ಣಾಟಕ 


ಮಕ್ಕೊಂದು ಕಡೆ ಅಸ್ವಿತ್ವವಿರುವ ಬಾಹ್ಯ ವಸ್ತುಗಳು ನಮ್ಮ ಆಲೋಚನೆ 
ಮತ್ತು ಕಲ್ಪನೆಗಳಿಂದ ಸ್ವತಂತ್ರವಾಗಿದೆ. ಅಂದರೆ ನಾವು ಅವುಗಳ ಬಗ್ಗೆ ಆಲೋಚಿಸದಿ 
ದ್ದರೂ ಆ ವಸ್ತುಗಳು ಇದ್ದೇ ಇರುತ್ತವೆ. ಇಂತಹ ಸ್ವತಂತ್ರ ಅಸ್ತಿತ್ವವುಳ್ಳ ವಸ್ತು 
ಗಳನ್ನು ದ್ರವ್ಯನೆನ್ನುತೇವೆ. ಇಂತಹ ಅಸಂಖ್ಯಾತ ದ್ರವ್ಯಗಳ ಕಲ್ಪನೆ ನಮ್ಮ ವರು 
ನಲ್ಲಿದೆ. ಇವುಗಳಲ್ಲದೆ ಸರನೋತ್ತ ಷ್ಟ ದ್ರವ್ಯವಾದ ದೇವರ ಕಲ್ಪನೆಯು ನಮ್ಮಲ್ಲಿದೆ. 
ಪ್ರತಿಯೊಂದು ದ್ರನ್ಯವೆ ಒಂದು ವಿಶಿಷ್ಟ ಗುಣವನ್ನು ಪಡೆದಿರುತ್ತದೆ. ದೇವರ ಗುಣವು" 
ನಿತೃತೆ, ಸತ್ಯತ್ಕೆ ಅನಂತತೆ ಮತ್ತು ಜ್ಞಾನಗಳಾದರೆ ಮನಸ್ಸಿನ ಗುಣವು ಆಲೋಚನೆ 
ಮತ್ತು ಚೈತನ್ಯವಾಗಿದೆ; ಹಾಗೂ ಭೌತ ವಸ್ತುಗಳ ಗುಣವು ವಿಸೃತೆಯಾಗಿದೆ; 
ಪ್ರಾಸಂಚಿಕ ವಸ್ತುಗಳು ಜಡ, ಆದರೆ ಅವ್ರೆಗಳ ಅಸ್ತಿತ್ವ ಮತ್ತು ಚಲನೆ ನಿಜವಾಗಿದೆ. 
ಲ್ಲಿ ಭೌತ ವಸ್ತುಗಳಿರದಿದ್ದರೆ ಅವುಗಳ ಕಲ್ಪನೆ ನಮ್ಮ ಲ್ಲಿ ಉಂಟಾಗಲು 
ಸಾಧ್ಯವಿರುತ್ತಿರಲಿಲ್ಲ. ದೇವರೇ ಆ ಕಲ್ಪನೆಗಳನ್ನೆಲ್ಲಾ ನಮ್ಮಲ್ಲಿ ತುಂಬಿರುವುದರಿಂದ 
ಅದಕ್ಟನುಗುಣವಾದ ವಸು ಗಳು ಅಸ್ಲಿತ್ರದಲ್ಲಿರಲೇಬೇಕು. ಹಾಗಿಲ್ಲದಿದ್ದರೆ ವಸ್ತುಗಳ 
ಕಲ್ಬನೆ ಕೃತಕ ಹಾಗೂ ಶುಷ್ಪವಾಗಬೇಕಾಗುತ್ತದೆ, ಇಲ್ಲವೇ ದೇವರು ಮೋಸಗಾರನೆಂದು 
ತೀರ್ಮಾನಿಸಬೇಕಾಗುತ್ತದೆ. ಡೇಕಾರ್ಟೆಯ ಪ್ರಕಾರ ಜಡೆವಸ್ತುಗಳು ಅಥವಾ 
ಶರೀರ ಕ್ರಿಯಾತ್ಮಕವಾಗಬೇಕಾದರೆ ದೇವರ ಸಹಾಯೆ ಅಗತ್ಯ. ಪ್ರೆಸಂಚವ್ರೆ ಚಲನೆ 
ಯನ್ನು ಹೊಂದಲು ದೇವರೇ ಕಾರಣ, ವಸ್ತುಗಳಿಗೆ ಸ್ವಯಂಚಾಲಕಶಕ್ತಿಯಿಲ್ಲದಿದ್ದರೂ 
ದೇವರ ಸಹಾಯದಿಂದ ಚಲನಾಶಕ್ತಿಯನ್ನು ಪಡೆಯುತ್ತವೆ. 


8. 
ಸ 

ಲ. 
೫ 
೭ 
ಅ 

& 


ಮನಸ್ಸು ಮತ್ತು ಶರೀರಗಳ ಸಂಬಂಧ-ಸಮಸ್ಯೆ 


ವಿಚಾರವಾದಿಗಳ ಪ್ರಕಾರ ಮನಸ್ಸು ಮತ್ತು ಶರೀರಗಳು ಪರಸ್ಪರ ವಿರುದ್ಧವಾದ 
ವಿಭಾಗಗಳಾಗಿವೆ. ಶರೀರವ ಭೌತ ವಸ್ತುವಾಗಿದ್ದು ಇತರ ಭೌತವಸ್ತು ಗಳಂತೆ ವಿಸ್ತೃತ 
ಯನ್ನು ಮಾತ್ರ ಹೊಂದಿದ್ದು ಪ್ರಜ್ಞೆ ಮತ್ತು ಸ್ವಯಂಚಾಲಕ ಶಕ್ತಿಗೆ ದೂರವಾಗಿದೆ. 
ಅಷ್ಟ ನಿರುದ್ಧ ವಾಗಿ ಮನಸ್ಸು ಚತ ಅಥವಾ ಆಲೋಚನೆಯನ್ನು ಗುಣವನ್ನಾಗಿ 
ಪಡದಿಡೆ. ಶರೀರವು ತಾಮಸಿಕವಾದಕೆ ಮನಸ್ಸು ಕ್ರಿಯಾತ್ಮಕವಾದುದು. ಶರೀರವು 
ಪೂರ್ವನಿರ್ಧಾರಿತವಾಗಿದ್ದರೆ ಅಥವಾ ಕಾರ್ಯಕಾರಣ ನಿಯಮಗಳಿಗೊಳಗಾಗಿದ್ದ ಕೆ 
ಮನಸ್ಸು ಸ್ವತಂತ್ರವಾದುದ್ದಾಗಿದೆ. ಮನಸ್ಸು ಶರೀರದಂತೆಯೇ ವಿಸ್ತೃತೆಯನ್ನು 
ಪಡೆದಿಲ್ಲ. ಶರೀರ ಮನಸ್ಸಿನಂತೆ ವಿಚಾರ ಮಾಡುವುದಿಲ್ಲ. ಈ ಎರಡು ದ್ರವ್ಯಗಳು 
ಪ್ರತ್ಯೇಕವಾಗಿ ತಮಗನುಗುಣವಾದ ನಿಯಮಗಳನ್ನು ಮಾತ್ರ ಪಾಲಿಸುತ್ತವೆ. ಭೌತ 
ವಸ್ತುವು ತನ್ನ ಚಟುವಬಕೆಯಲ್ಲಿ ಪೂರ್ವ ನಿರ್ಧಾರಿತ ನಿಯಮವೊಂದಕ್ಕೆ ಒಳಗಾಗಿದ್ದು 
ಯಾಂತ್ರಿಕವಾಗಿ ನಿಸ್ತ ಎತೆ ಹಾಗೂ ಬದಲಾವಣೆಯನ್ನು ಹೊಂದುತ್ತ ದೆ, ಆದರೆ 
ಆ ಟ್ರುಗಯಯ ಜು 

ಸ್ತ ಕ್ಲಿಯನ್ನು ಪಡೆದಿದೆ. . ಇದಕ್ಕೆ ವಿರುದ್ಧವಾಗಿ ಭೌತ 


ಫಾನ್ಸಿಸ್‌ ಬೇಕನ್‌ ಮತ್ತು ಡೇಕಾರ್ಟ್‌ ೧೫ 


ವಸ್ತುಗಳು ಪೂರ್ವಾಪರ ಸಂಬಂಧದ ನಿಯಮಕ್ಕೆ ಒಳಗಾಗಿವೆ. ಉದಾಹರಣೆಗೆ ವಸ್ತು 
ಅಥವಾ ಶರೀರವು ಒಂದು ಗಡಿಯಾರದಂತಿರುತ್ತದೆ. ಗಡಿಯಾರಕ್ಕೆ ಕೀಲಿ ಕೊಡದಿದ್ದರೆ 
ಅದು ಚಲಿಸದು, ಕೀಲಿ ಕೊಡದೆ ಅದು ಚಲಿಸಲು ಸಾಧ್ಯವೇ ಇಲ್ಲ. ಈ ರೀತಿ ಭೌತ 
ವಸ್ತುವಿನ ಚಲನೆಯು ಅದರ ಪೂರ್ವಸ್ಥಿತಿಯಿಂದ ಉಂಟಾಗಿದ್ದು ಯಾಂತ್ರಿಕವಾಗಿರು 
ತ್ತದೆ. ಆದರೆ ಮನಸ್ಸು ಇಂತಹ ಪೂರ್ವಾನಿರ್ಧಾರಿತ ನಿಯಮಕ್ಕೆ ಒಳಸಟ್ಟಿರದೆ ಸ್ವತಂತ್ರ 
ವಾಗಿ ಆಲೋಚಿಸುವ ಶಕ್ತಿಯನ್ನು ಪಡೆದಿದೆ. ಇಷ್ಟೇ ಅಲ್ಲದೆ ಮನಸ್ಸು ತನ್ನದೇ ಆದ 
ಕೆಲವು ಉಸ್ದೇಶಗಳನ್ನು ಹೊಂದಿದ್ದು ಅನ್ರೆಗಳಿಗೆ ಅನುಸಾರವಾಗಿಯೇ ವರ್ತಿಸುತ್ತದೆ. 
ಮೇಲಿನ ವಿವರಣೆಯು ಡೇಕಾರ್ಟಿಯ ಮತ್ತು ವಿಚಾರವಾದದ ದ್ವ ತವಾದವನ್ನು 
ಪ್ರತಿಪಾದಿಸುತ್ತದೆ. ಈ ವಾದದಂತೆ ಮನಸ್ಸು ಮತ್ತು ಶರೀರಗಳೆಂಬ ದ್ರವ್ಯಗಳ ಪರಸ್ಸರ - 
ಸ್ವತಂತ್ರವಾಗಿರುವುದೇ ಅಲ್ಲಡಿ ಪರಸ್ಪರ ವಿರುದ್ಧವಾಗಿಯೂ ಇವೆ. ಡೇಕಾರ್ಟೆಯ ಈ 
ದ್ರೈತವಾದನ್ರ ಮುಂದೆ ಪಾಶ್ಚಾತ್ಯ ತತ್ವಶಾಸ್ತ್ರದಲ್ಲಿ ಪ್ರಮುಖ ಸಮಸ್ಯೆಗಳಲ್ಲಿ ಒಂದಾದ 
ಶರೀರ-ಮನಸ್ಸುಗಳ ಸಮಸ್ಯೆಯನ್ನು ರೂಪಿಸುತ್ತದೆ. ಪರಸ್ಪರ ಸ್ವತಂತ್ರವಾದ ಹಾಗೂ 
ವಿರುದ್ಧವಾದ ಶರೀರ ಮತ್ತು ಮನಸ್ಸುಗಳು ಹೇಗೆ ಅನ್ಯೋನ್ಯತೆಯಿಂದ ಮತ್ತು 
ಸೌಹಾರ್ದತೆಯಿಂದ ವರ್ತಿಸುತ್ತವೆ ಎನ್ನುವುದೇ ಈ ಸಮಸ್ಯೆಯ ಲಕ್ಷಣ. ಇದಕ್ಕೆ 
ಉದಾಹರಣೆಯಾಗಿ ಒಬ್ಬ ವ್ಯಕ್ತಿಯನ್ನೇ ತೆಗೆದುಕೊಳ್ಳಬಹುದು. ಮನುಷ್ಯನು ಪ್ರಜ್ಞೆ 
ಇರುವ ಒಂದು ಮನಸ್ಸನ್ನು ಜಸವಾದ ಭೌತವಸ್ತುವಿನಿಂದ ಕೂಡಿದ ಶರೀರ ಒಂದನ್ನು 
ಪಡೆದಿದ್ದಾನೆ. ಡೇಕಾರ್ಟಿಯ ದೈೈತವಾದವು ಸಮಗ್ರವಾಗಿ ಪರಿಗಣಿಸಲ್ಪಟ್ಟಿ ಲ್ಲಿ ಶರೀರ 
ಮತ್ತು ಮನಸ್ಸುಗಳ ನಡುವೆ ಪರಸ್ಪರ ಪ್ರಕ್ರಿಯೆ ಇರಲು ಸಾಧ್ಯವೇ ಇಲ್ಲ. ಈ ಎರಡು 
ದ್ರವ್ಯಗಳು ಸಂಪೂರ್ಣ ಬೇರೆಯಿದ್ದು ತಮ್ಮದೇ ಆದ ವಿಶಿಷ್ಟ ನಿಯಮಗಳನ್ನು ಪಾಲಿಸು 
ವ್ರದರಿಂದ ಅವುಗಳ ಮಧ್ಯೆ ಪ್ರಕ್ರಿಯೆ ಇರಲು ಸಾಧ್ಯವಿಲ್ಲ. ಆದರೆ ನಿಜವಾಗಿಯೂ 
ನಮ್ಮ ಮನಸ್ಸು ಮತ್ತು ಶರೀರಗಳ ನಡುವೆ ಪ್ರಕ್ರಿಯೆ ಹಾಗೂ ಅನ್ಯೋನ್ಯತೆ ಇರುವುದನ್ನು 
ನಾವು ಕಾಣುತ್ತೇವೆ, ಅನುಭವಿಸುತ್ತೇವೆ. ಮನಸ್ಸು ಶರೀರವನ್ನು ಸ್ರಚೋದನೆಗೊಳಿ 
ಸುತ್ತದೆ, ಕ್ರಿಯಾತ್ಮಕವಾಗಿ ಚಲಿಸುವಂತೆ ಮಾಡುತ್ತದೆ. ಅದೇ ರೀತಿ ಶರೀರನ್ರ 
ಮನಸ್ಸಿನ ಮೇಶೆಯೂ ಪ್ರಭಾವವನ್ನು ಬೀರುತ್ತದೆ. ನಾನು ಭಯಗೊಂಡಾಗ ನಮ್ಮ 
ಶರೀರ ಚೆವರುನ್ರೆದನ್ನು ಅಥವಾ ನಡೆಗುವುದನ್ನು ಅಥವಾ ರಕ್ತದ ಒತ್ತಡ ಹೆಚ್ಚುವುದನ್ನು 
ಕಾಣಬಹುದು. ಇದೇ ರೀತಿ ಶರೀರದ ಆಯಾಸ ಅಥವಾ ಇನ್ನಾವುದೇ ಚಟುವಟಿಕೆ 
ಮನಸ್ಸಿನ ಮೇಲೂ ಸರಿಣಾಮನನ್ನುಂಟು ಮಾಡುತ್ತದೆ. ಪ್ರಜ್ಞೆ ಇರುವ ಅಂಶೆವ್ರೆ ಜಡ 
ವಸ್ತುವಿನ ಮೇರೆ ಹೇಗೆ ಸರಿಣಾಮವನ್ನು ಬೀರುತ್ತದೆ ಎನ್ನುವುದೇ ಇಲ್ಲಿಯೆ ಸಮಸ್ಯೆ. 

ಈ ಸವಸ್ಯೆಯನ್ನು ವೈಜ್ಞಾನಿಕವಾಗಿ ಬಗೆಹರಿಸಲು ಡೇಕಾರ್ಟಿ ಪ್ರಯತ್ನಿಸು 
ತ್ತಾನೆ. ನಿಜ್ಞಾನದ ಪ್ರಕಾರ ಸಮಸ್ತ ವಸ್ತುಗಳೂ ಭೌತವಸು ಗಳೇ ಚ ಮನಸ್ಸು 
ಕೂಡ ಈ ತತ್ವಕ್ಕೆ ಒಳಗಾಗಿದೆ. ಅಂದರೆ ಮನಸ್ಸು ಶರೀರದಂತಿರನೆ ಚೈ ತನ್ಯನನ್ನು 
' ಪಡೆದಿದ್ದರೂ ಅದು ಭೌತ ವಸ್ತುನಿಫಿಂದಲೇ ಮಾಡಲ್ಪಟ್ಟ ಒಂದು ಭಾಗವಾಗಿದೆ. ಈ 


೧೬ ಮಾನವಿಕ ಕರ್ಣಾಟಕ 


ದ ೈಷ್ಟ್ರಿಯಿಂದ ಮನ , ಶರೀರಕ್ಕೂ ಪ್ರಮುಖ ಅಂತರವೇನಿಲ್ಲ. ಈ ತೀರ್ಮಾನ 
ವನ್ನು ಆಧಾರ ಮಾಡಿಕೊಂಡ ಡೆ ಡೇಕಾರ್ಟ್‌ ಪ್ರಾರಂಭದಲ್ಲಿ ಮನುಷ್ಯನು ಸಂಪೂರ್ಣವಾಗಿ 
ಬಾ” ನಸ್ಸು ಎನ್ನುವದು ॥ ಭು ಇಲ್ಲವೆ೨ದು ಸತ್‌ pe 


~~ 


ಮ 

4 
wv 
ಇಲೆ 


ಣರವ್ರೆ ನಾ ಓಕ ಇ ಕ ಚುಕ್ತ “ಯಂ ದು, ನಮ್ಮ ಹು 


ಕ 


ಶಕ್ತಿ ಅಲ್ಲಿಂದಲೇ ರೂಪುಗೊಳ್ಳ ಬೇಕೆಂದು ತೀರ್ಮಾನಿಸಿದನು. `ವಿಜ್ಞಾನ ದೃಷ್ಟಿ ಯಿಂದ 


೧೧ 


ಪರೀಕ್ಷಿಸಿದರೆ ಮನಸ್ಸೊ ಎದು ಭೌತವಸು, ಎಂಬ ತೀರ್ಮಾನಕ್ಕೆ ತದ್ವಿ ರುದ್ರ ವಾದ 
ತೀರ್ಮಾನವನ್ನು ಆತನು ಈಗ ನೀಡಿದ್ದಾ ನೆ. ಅಂತೆಯೇ ಮನಸ್ಸು pa ನೊಡನೆ 
ಹೊಂದಿರುವುದೆಂದು ಮನಸ್ಸಿನ ಆಜ್ಞೆ ಗಳನ್ನು ಶರೀರ ಸಿರ್ವಹಿಸುವ್ರದೆಂದು ಹೇಳುತ್ತಾನೆ: 
ಆದರೂ ಅವು ಹೇಗೆ ಮತ್ತು ಯಾವ ಕಾರಣದಿಂದ ಪರಸ್ಪರ ಪ್ರಕ್ರಿಯೆಯನ್ನು ನಡೆಸು 
ತ್ತವೆ ಎಂಬ ಸನುಸ್ಯೆಗೆ "ಸೂಕ್ಷ್ಮವಾದ .ಪೆರಿಹಾರವನ್ನು ಪಾ ನೀಡಲಾಗಲಿಲ್ಲ. 
ಕೆಲವು ವೇಳೆ ಈ ದ್ರವ್ಯಗಳ ನಡುವೆ ನಡೆಯುವ ಪ್ರಕ್ರಿಯೆಯು ವ್ಯಕ್ತಿಯ ಮಿದುಳಿ 
ನಲ್ಲಿರುವ ಪೀಠಿಯಲ್‌ ಗ್ರಂಥಿಯ ಸಹಾಯದಿಂದ ನಡೆಯುತ್ತದೆ ಎನ್ನುವ ಸಿದ್ಧಾ ್ಲಿಂತವನ್ನು 
ಅಂಗೀಕರಿಸುತ್ತಾನೆ. ಈ ಗ್ರಂಥಿಯು ಭೌತವಸ್ತು ಮಾಜಕೂ ಚೈತನ್ಯ ಹಾಗೂ ಜಡ 
ವಸ್ತುಗಳ ನಡುವೆ ಪರಸ ಸ್ಪರ ಪ್ರಕ್ರಿಯೆಗೆ ಸಹಕಾರಿಯಾಗಿದೆ. ಆದರೂ ಯಾವ ರೀತಿ 
ಯಲ್ಲಿ ಅದು ಪ್ರಕ್ರಿಯೆಯನ್ನು ಏರ್ಪಡಿಸುತ್ತದೆ ಎನ್ನುವ ಅಂಶವೂ ಇನ್ನೂ ಸಮಸ್ಯೆ 
ಯಾಗಿಯೇ ಉಳಿದಿವೆ. ಮನಸ್ಸು ಮತ್ತು 'ಕರೀರಗಳ ಪರಸ್ಪ ರ ಪ್ರಕ್ತಿ ಕ್ರಿಯೆಯನ್ನು ಒಪ್ಪಿ 
ನೀನಿಯಲ್‌ . ಗ್ರಂಥಿಯ ಮುಂಜ ನಡೆಯುವ ಪ್ರಕ್ರಿಯೆಯನ್ನು ಮನಸ್ಸು ಮುತು. 
ಶರೀರದ ಸಮಸ್ಯೆಗೆ ಪ ಪಾಡ್ಯ ರೂಪಿಸಿದ ಡೇಕಾರ್ಟಿಯ ಈ ಸಿದ್ಧಾ ಂತವನ್ನು 
« ಪ್ರಕ್ರಿಯ ಸಿದ್ಧಾಂತ? ಎನ್ನುತ್ತಾರೆ. ಈ ಸಿದ್ಧಾಂತ ಅಸಮರ್ಶಕವಾಗಿರುವುದರಿಂದ 
ಅವನ ಅನುಂ ಬಾಯಿಗಳಲ್ಲ ಕೆಲವರು ರಹಸ್ಯಾತ್ಮಕ ವಿವರಣೆಯುಳ್ಳ « ನೈಮಿತ್ತಿಕ 
ಸಿದ್ಧಾಂತವನ್ನು ನೀಡಿದ್ದಾ ರೆ. ಡೇಕಾರ್ಟ್‌ ಮನಸ ಸ್ಸು ಮತ್ತು ಕರೀ ಸಂಬಂಧವನ್ನು 
ಕಾರ್ಯ ಕಾಶಿಜದ: ಸಹಾಯದಿಂದ ಸಮರ್ಥಿಸಿದ್ದಕ್ಕೆ ಸಮಿತ ತ್‌ ಸಿದ್ಧಾ ಂತಿಗಳು ನಿಚಾರ 
ರಹಿತವಾದ ಮೂಢನಂಬಿಕೆಯನ್ನು ಅವಲಂಬಿಸಿ ಸಿದ್ದಾ ರೆ. ಮನಸ್ಸು ಈ ಸಿದಾಗಲೆಲಾ 
ಬು ಕಾ 
ಶರೀರ ಆ ಇಚ್ಛೆಯಂತೆ ವರ್ತಿಸುತ್ತ ೩ ಎಂದು ಜಾ ರ್ಟ್‌ ಹೇಳಿದರೆ ಮನಸ್ಸು ಇಚ್ಛಿಸಿ 
ದಾಗ ಆ ಇಜಿ ಬ್ಬಯನ್ನು ಶರೀರವು ನೆರವೇರಿಸುವಂತೆ ಪ ಪ್ರತಿ ಸಂದರ್ಭೆದಲ್ಲಿಯೂ ದೇವಕೀ 
ಪ್ರೇರೀಸಿಸುತ್ತಾ ನೆ. ಎಂದು ನೈಮಿತ್ತಿಕ ಸಿದ್ಧಾಂತಿಗ A ಅಭಿಪ್ರಾಯೆ. ಇಲ್ಲಿದೇವರು 
ಮಾತ್ರ ಕ್ರಿಯಾತ್ಮಕವಾಗಿದ್ದು ಮನ್ನ ನ ಇಚ್ಛೆ ಶಾರೀರಕವಾಗಿ ಕ್ರಿಯಾತ ವಾಗುವಂತೆ 
ಸುತ್ತಮುತ್ತಾ ನೆ ಎಂದು ಅನರ "ಹೇಳಿಕೆ. ಆದರೆ ಈ ಹೇಳಿಕೆಯು ವಟಕನಔತದುದ್ದು, 
ಅನುಚಿತವಾದುದೂ ಆಗಿದೆ. 
ಆಧುನಿಕ ತತ್ವ ಶಾಸ್ತ್ರದ ಸ್ಕಾ ್ಸಿಸಕನಾದ ಡೇಕಾರ್ಟನು ಭೌತವಸ್ತು, hs 
ವಸ್ಸುಗಳೆತಡೂ ಇಕುವಿತ ನತು ಭಾಗಗಳೆಂದು ಸಿದ್ಧಾಂತ ಮಾಡಿರುವುದು ಜೆ 


ಫ್ರಾನ್ಸಿಸ್‌ ಬೇಕನ್‌ ಮತ್ತು ಡೇಕಾರ್ಟ್‌ ೧೭ 


ದರ್ಶನದಂತಿದೆ; ಅದೂ ಜೀವ, ಅಜೀವ ತತ್ವಗಳನ್ನು ಪ್ರತಿಪಾದಿಸಿದೆ. ಆದರೆ 
ಡೇಕಾರ್ಟನ ಮತವು ಈ ಎರಡೂ ತತ್ವಗಳನ್ನು ಸನ ಶಕ್ತಿಯೊಂದಿದೆ ; ಅದೇ 
ಈಶ್ವರವ್ರೆ-ಎಂದಿದೆ. ಇದನ್ನು ಜೈ ನವಶ ನವು ಒಪ್ಪುವುದಿಲ್ಲ. ಏಕೆಂದರೆ ಪ್ರತಿ 
ಜೋಡು ಕಾರ್ಯಕ್ಕೂ ಸಸ ಕಾರಣವಿರುವುದು. : ಒಂದರಿಂದ ಇನ್ನೊಂದು 
ಮುಂದುವರಿಯುವುದು. ಭೌತ ಸ ಪ್ರಪಂಚದಲ್ಲಿ ಒಂದು ಕ್ರಿಯೆ ನಡೆಯುತ್ತಿ ದೆ ಇನ್ನೊ ದು 
ಕಡೆ ಆತ್ಮನಲ್ಲಿಯೂ ಆಲೋಚನೆ ಭಾವನೆಗಳ ಸರಂಪರೆ' ಇರುತ್ತದೆ. ಹೀಗೆ ಕ್ರಿಯೆಗಳು 
ಬೇರೆ 'ಬೀರಿಯಾಗಿ ಸಾಗಿದ್ದು ಅವಗಳ ಸಂಬಂಧ ಬರುವುದು ಆಕ್ಸಕವಾಗಿ.. 
ಕಾಕತಾಲೀಯ ನ್ಯಾಯದಂತೆ ಎಂದರೆ ಸಮರ್ಸಕನೆನಿಸದು. ಈ ಸಂಬಂಧವನ್ನು ಉಂಟು 
ಮಾಡುವುದಕ್ಕೆ ಹೊರಗಿನ ಶಕ್ತಿಯೊಂದನ್ನು ಕಲ್ಪಿಸುವುದೂ ವಿಸಂಗತಪು. ಏಕೆಂದರೆ, 
ಕಾರಣಕ್ಕೂ ಕಾರ್ಯಕ್ಕೂ ತಾದಾತ್ಮ್ಯ ಸಂಬಂಧ ಬರುವುದಿಲ್ಲ; ಕಾರಣವು ಕಾರ್ಯದಲ್ಲಿ 
ಮುಂದುವರಿಯುವುದಿಲ್ಲ; ಕಾರಣದಿಂದಲೇ ಕಾರ್ಯ ಹುಟ್ಟುವುದಿಲ್ಲ. ಇವೆಲ್ಲಾ ಕಾರಣ 
ಗಳಿಂದ ಡೇಕಾರ್ಟನ ಮತವು ಗ್ರಾಹ್ಯವಾಗುವುದಿಲ್ಲ. ಈ " ತೊಡಕನ ಕ್ರ ಜೈನಡರ್ಶ ನವು 
ಬಿಡಿಸಿದೆ ಎಂಬುದು ಕೆಲವರ ಅಭಿಮತ. ಆತ್ಮ ಪ್ರದೇಶದಲ್ಲಿ isk ರಾಗಾದಿ 
ಭಾವನೆಗಳಿಂದಲೇ ಕರ್ಮ ಬಂಧಿಸುವುದು. ಈ ಕರ್ಮ ಬಂಧನವು ಸಂಸಾರಕ್ಕೆ ಕಾರಣ 
ವೆಂಬುದು ಜೈನರ ಅಭಿಪಾಯ. 

ಡೇಕಾರ್ಟನು ಎರಡಾಗಿ ಒಡೆದ ವಿಶ್ವವನ್ನು ಒಂದು ಗೂಡಿಸಲು ಅನೇಕ 
ದಾರ್ಶನಿಕರು ಪ್ರಯತ್ನಿಸಿದ್ದುಂಟು. ಅವರಲ್ಲಿ ಜಡದಿಂದ ಜೀವ ಹುಟ್ಟಿತೆನ್ನುವ ವಿಚಾರ 
ದವರೂ ಹಲವರಿದ್ದಾರೆ. ಈ ವಿಚಾರ ಪದ್ಧತಿಯು ಚಾರ್ವಾಕದ ದರ್ಶನವನ್ನು ಬಹು 
ಮಟ್ಟಿಗೆ ಹೋಲುವುದು. ಆದರೆ, ಈ ವಾದಕ್ಕೆ ವೈಜ್ಞಾ ನಿಕೆ ದೃಷ್ಟಿಯಿಂದ ಸಮರ್ಥನವಿಲ್ಲ. 
ಪ್ಯಾಸ್ಟರನು ಭೌತವಸ್ತುಗಳಿಂದ ಜೀವಾಣುಗಳನ್ನು ತಯಾರಿಸಬೇಕೆಂದು ಏಳು ವರುಷ 
ಗಳವರೆಗೆ ಪ್ರಯೋಗ ನಡೆಸಿ, ಅಯಶಸ್ವಿಯಾದನು. ಅವನ ತರುವಾಯ ಹಲವರು 
ಪ್ರಯೋಗ ಮಾಡಿದರೂ ಇನ್ನೂ ಅದು ಸಿದ್ಧಿ ಸಿಲ್ಲ. ಅದರಿಂದ ಸಂ” ವಿಲಿಯೆಂ ಹಾರ್ವೆ, 
ಜೆ. ಎಸ್‌. ಹಾಲ್ತೇನ್‌ ಎಂಬ ಪ್ರಸಿದ್ದ ಜೀನಶಾಸ್ತ್ರಜ್ಞರು, ಜೀವಿಯಿಂದ ಜೀವ 
ಅಣುವಿನಿಂದ ಅಣು- ಹುಟ್ಟು ವುದೇ ಹೊರತಾಗಿ ಅಜೀವ ವಸ್ತುವಿನಿಂದ ಜೀವವಸ್ತು 
ವನ್ನು ಪಡೆಯುವುದು ಆ ಸಾಧ್ಯವೆಂದು ಸಾರಿದ್ದಾರೆ. ಇದೇ ಮಾತನ್ನು ಜೈನದರ್ಶನವು 
ಎಂದೋ ತೀರ್ಮಾನಿಸಿ ಬಿಟ್ಟಿದೆ. ಈ ರೀತಿಯಾಗಿ ಡೇಕಾರ್ಟನ ದ್ವೆ ತ ಸಿದ್ಧಾಂತವು 
ಅನೇಕ ವಿಜ್ಞಾ ನಿಗಳಲ್ಲಿ, ವಿಚಾರವಂತರಲ್ಲಿ ಒಂದು ವಿಚಾರ ಕ್ರಾಂತಿಯನ್ನು ೦ಟು 
ಮಾಡಿದ್ದರಿಂದ "ಅದು ಅವನಿಗೆ ಆಧುನಿಕ ತತ್ವ ಶಾಸ್ತ್ರದ ಜನಕ ಎಂಬ ಬಿರುದನ್ನು ತಂದು 
ಕೊಬ್ಬಿ ತು. 


ಫ್ರಾನ್ಸಿನ ಟುಕೇನ್‌ ಸಮಾಸದಲ್ಲಿ ಲಹಾಯೆ ಎಂಬಲ್ಲಿ 31.3.1596 ರಂದು 
ಜನಿಸಿದ ರನೇ ಡೇಕಾರ್ಟ (1596-1650)ನು ತತ್ವ ಜ್ಞಾ ನಿಯಪ್ಟೇ ಅಲ್ಲದೆ ಗಣಿತ 
ಜ್ಞನೂ ಹೌದು. ಈತನ ತಂದೆ ಜೋಕಿಮ್‌ ಬ್ರಿಟಾಗ್ಸೆ ತಕ್ಕಮಟ್ಟಿಗೆ ಧನಿಕನಾದುದರಿಂದ 
ಮಗನಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಿದ. ಪ್ರೌಢವ್ಯಾಸಂಗಕ್ಕಾಗಿ ಪ್ಯಾರಿಸ್‌ 
ನಗರಕ್ಕೆ ಬಂದ ಡೇಕಾರ್ಟನು ರೇಖಾಗಣಿತದಲ್ಲಿ ಆಸಕ್ತಿ ವಹಿಸಿದ. ಶಾಸ್ತ್ರ ಶೋಧನೆಗೆ 
ಹಾಲೆಂಡ್‌ ದೇಶ ಅನುಕೂಲವೆಂದು ಯೋಚಿಸಿ, 1628ರಿಂದ 49 ರವರೆಗೆ ಹಾಲೆಂಡಿ 
ನಲ್ಲಿ ನೆಲಸಿದ ಈತ ಲೆಮಾಂಡೆ ಎಂಬ ಗ್ರಂಥವನ್ನು 1629 ರಲ್ಲಿ ಬಕೆಯಲಾರಂಭಿಸಿ 
1633ರಲ್ಲಿ ಮುಗಿಸಿದ, ಗೆಲೆಲಿಯೊನಿಗೆ ಆದ ಶಾಸ್ತಿ ಯನ್ನು ತಿಳಿದ ಈತ ಅದನ್ನು 
ಪ್ರಕಟಿಸಲಿಲ್ಲ. ಅವನು ತೀರಿಹೋದ ಬಳಿಕ ಪ್ರಕಟವಾಯಿತು. 


ಬಿ. ಆರ್‌. ಅನಂತನ್‌ 
ಡಿ. ಎಂ. ಬಸವರಾಜ 


ಸಹಕಾರ--ತತ್ತ್ವ ಮತ್ತು ಅನುಷ್ಠಾನ 


ಪ್ರಸ್ತಾವನೆ 


>." ಸಹಕಾರ ಮನೋಭಾವ ಎಲ್ಲ ಸಮಾಜಗಳಲ್ಲಿಯೂ ಕಂಡುಬರುವ ಒಂದು 
ಮುಖ್ಯ ಆಂಶ. ಪರಸ್ಪರ ಸಹಕಾರದಿಂದ ಯಾವುದನ್ನಾದರೂ ಸಾಧಿಸಬಹುದೆಂಬುದು 
ಆದಿಕಾಲದಿಂದಲೂ ಕಂಡುಬಂದಿರುವ ನಂಬಿಕೆ. ವೇದಗಳ ಕಾಲದಿಂದಲೂ ಸಹಕಾರದ 
ತತ್ವಕ್ಕೆ ನಮ್ಮ ಸಮಾಜ ಪ್ರಾಮುಖ್ಯತೆಯನ್ನಿ ತ್ತಿರುವುದು ತಿಳಿದಷ್ಟೇ. ಸಮಾಜದ ಸರ್ವ 
ತೋಮುಖ ಬೆಳವಣಿಗೆಗೆ ಸಹಕಾರ ಅತ್ಯಂತ ಪ್ರಮುಖವಾದ ಮಾರ್ಗ ಎಂದು ನಂಬಿದ್ದ 
ಸಮಾಜದ ರಚನೆಯನ್ನು ಪ್ರಾಚೀನ ಭಾರತದ ಉಸ್ಲೇಖಗಳಲ್ಲಿ ಕಾಣಬಹುದು. 
ಕೌಟಲ್ಯನ ಅರ್ಥಶಾಸ್ತ್ರ ದಲ್ಲಿಯೂ ಕೂಡ ಸಹಕಾರದ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳ 
ಲಾಗಿದೆ, ಆ ಯಾರು ಸಹಕಾರೀ ಸಂಘಸ ಸಂಸ್ಥೆ ಗಳಿಂದ ದೂರವಿರುತ್ತಾ ರೋ ಅಂತಹವರು 
ಕನಿಷ್ಠ ಅವರ ಸೇವಕರನ್ನು ಅಗಲಿ ಮತ್ತು ಎತ್ತು ಗಾಡಿಗಳನ್ನು ಸಮಾಜದ ಕೆಲಸಕ್ಟಾಗಿ 
ಕಳಿಸಿಕೊಡೆಬೇಕು ಮತ್ತು ಲಾಭದಲ್ಲಿ ಪಾಲನ್ನು "ಕೇಳದೆ, ಖರ್ಚಿಗಾಗಿ ತಮ್ಮ , ಪಾಲನ್ನು 
ನೀಡಬೇಕು '' ಎಂಬುದಾಗಿ ಕೌಬಲ್ಯ ನು ತನ್ನ " ಅರ್ಥಶಾಸ್ತ್ರ 'ದಲ್ಲಿ ಪ್ರ ್ರತಿಪಾದಿಸಿದ್ದಾನೆ 


ಅರ್ಥ ನಿವರಣೆ 


ಸಾಮಾನ್ಯ ಅರ್ಥದಲ್ಲಿ ಸಹಕಾರ ಎಂದಕ್ಕೆ ಪರಸ್ಸರ ಹೊಂದಾಣಿಕೆ ಅಥವಾ ಕೂಡಿ 
ಕೆಲಸ ಮಾಡುವುದು ಎಂದರ್ಥ. * ಸಹಕಾರ ' ಎಂಬ ಪದಕ್ಕೆ ಅನೇಕಾನೇಕ ವಿವರಣೆ 
ಗಳನ್ನು ವಿದ್ವಾಂಸರು ನೀಡಿದ್ದಾರೆ. ಆದರೆ ಮುಖ್ಯವಾಗಿ, ಸರ್‌ ಹೊರೇಸ್‌ ಸ್ಲಂಕೆಟ್ಸ್‌ 
ಪ್ರಕಾರ ಸಹಕಾರ ಎಂದರೆ " ಒಂದು ಸಂಸ್ಥೆಯ ಮುಖಾಂತರ ಸ್ವಸಹಾಯ, ಶ್ರೀ 
ಹರ್ಬರ್ಟ್‌ ಕ್ಯಾಲ್‌ವರ್ಟ್‌ ಹೇಳುವಂತೆ ಸಹಕಾರ ಎಂದಕರ್ಕೆ « ವ್ಯಕ್ತಿಗಳು ಸ್ವಯಂ 


' ಪ್ರೇರಿತರಾಗಿ, ಸಮಾನತೆಯ ಆಧಾರದ ಮೇಲೆ, ಮಾನವ ಕುಲದ ಅರ್ಥಿಕ ಉದ್ದಾರ 


೨೦ ಮಾನವಿಕ ಕರ್ಣಾಬಿಕ 


ಕ್ಳಾಗಿ ಒಂದೆಡೆ ಸೇರುನ ಸಂಸ್ಥೆ??. ವಿಶಾಲವಾದ ಅರ್ಥದಲ್ಲಿ ಹೇಳುವುದಾದಕ್ಕೆ ಪರಸ್ಪರ 
ಒಳಿತಿಗಾಗಿ ಸ್ವಯಂಪ್ರೆ ೇರಣೆಯಿಂದ ಒಂದುಗೂಡುವ ವ್ಯವಸ್ಥೆ ಯೇ ಸಹಕಾರ. 


ಪ್ರಾಮುಖ್ಯತೆ 

« ಮಾನವನ ಒಳಿತಿಗಾಗಿ ಸಹಕಾರ ತತ್ವ ನೀಡಿದ ಕಾಣಿಕೆಯ ಆಧಾರದ ಮೇಲೆ 
ತತ್ವದ ಜಯಾಸಜಯಗಳನ್ನು ನಿರ್ಧರಿಸಲಾಗುತ್ತ ಡಿ. ಕೇವಲ ಬಂಡವಾಳದ ಆಧಾರದ 
ಜೀಕೆ ರಿಂತಿರುವ ees ಮಾನವನ ಗೌರನ, ಘನತೆ ಮತ್ತು ಸಮಾನತೆಯೆ 
ಆಧಾರದ ಮೇಲೆ ಸ್ಥಾಸಿತವಾಗುವ ಸಮಾಜಕ್ಕಾಗಿ ಎದುರುನೋಡುತ್ತಿ, ದೆ. ಸಹಕಾರೀ 
ಆಂಸೋಲನ ತನ್ನ ನಿಜವಾದ ರೂಪದಲ್ಲಿ ಅನುಷ್ಠಾನಕ್ಕೆ ಬಂದದ್ದೇ ಆದರೆ ಮನುಷ್ಯ 
ಆರ್ಥಿಕ ಸಿ ಸತಿಯ ಗುಲಾನುಸಟ ಆದರೆ "ಅದರ ಸೂತ್ರಧಾರ ಎಂಬುದು ಸಾಬೀತಾಗು 
ತ್ತದೆ. ಕೇವಲ ಸಮಾಜವೇ ಅಲ್ಲದೆ ರಾಷ್ಟ್ರಗಳೂ ಸಹೆ ಒಂದಾಗಿ ಬಾಳಬಹುದು 
ಎಂಬುದನ್ನು ಧೈಡಸಡಿಸುವುದೇ ಸಹಕಾರೀ ಆಂದೋಳನದ ಮುಖ್ಯ ಉದ್ದೇಶವಾಗಿದೆ? 
ಎಂದು. ಹೇಳುತ್ತಾ ಅಂತರರಾಷ್ಟ್ರೀಯ ಸಹಕಾರೀ ಒಕ್ಕೂಟ ತನ್ನ ವರದಿಯನ್ನು 
ಮುಕ್ತಾಯಗೊಳಿಸುತ್ತದೆ. ಸಹಕಾರೀ ಆಂದೋಲನದ ಬಗ್ಗೆ ಅಲ್ಪ ಪ್ರಮಾಣದ ಕಳಕಳಿ 
ಇರುವವರೂ ಸಹ ಈ ಹೇಳಿಕೆಯನ್ನು ಒಂದು ಎಚ್ಚರಿಕೆ ಎಂದು ಪರಿಗಣಿಸಬೇಕು. 

ಬಂಡವಾಳಶಾಹಿ ಮತ್ತು pine: ವ್ಯವಸ್ಥೆ ಗಳೆಂಬ ಎರಡು ವಿರುದ್ದ 
ವ್ಯವಸ್ಥೆ ಗಳನ್ನು ಸಮನ್ವ ಯಗೊಳಿಸಿ ಒಂದು ಹೊಸ ವಸ ಯನ್ನು ರೂಪಿಸುವುದೇ 
| pil ಗುರಿ, ಸೆ ಮನುಷ್ಯನಲ್ಲಿರುವ ಆಸ ನಾನತೆಯನ್ನು ಹೋಗಲಾಡಿಸಿ 
ಸಫ್ಯಯ, ಸ್ವಾತಂತ್ರ್ಯ ಮತ್ತು ಸಮಾನತೆಯ ಶೋ ಮೇಶೆ ವ್ಯಕ್ತಿಗತ ಹಕ್ಕನ್ನು 
ನೀಡುವ, ಮುಖ್ಯವಾಗಿ ಆರ್ಥಿಕವಾಗಿ ಬಲಾಢ್ಯರಾದವರಿಂದ Fri ಶೋಷಣೆಯನ್ನು 
ತಡೆಗಟ್ಟುವ ಒಂದು ವ್ಯವಸ್ಥೆ. ಈ ದೃಷ್ಟಿಯಿಂದ ಸಹಕಾರೀ ಸಂಸ್ಥೆಗಳೆ೨ದರೆ ಕೇವಲ ಸಾಲ 
ದ ಹಟ್‌ ಬ್ಯಾಂಕಿಂಗ” ವ್ಯವಸ್ಥೆ ನಿಂ ಭಿನ್ನವಾದ, ಆದರೆ ಪ್ರಾಮಾಣಿಕತೆ ಮತ್ತು 


ನೈತಿಕ ಬಲದ ಬಾ ನಿಲ್ಲಬಲ್ಲಂತಹ ಒಂದು ನಿಶೇಷ ಒಕ್ಕೂಟವೆಂದು ಪರಿಗಣಿಸ 
ಹಬ 


ಆಂದೋಲನದ. ಆರಂಭ 


ಸಹಕಾರೀ ಚಟುವಟಕೆ ಎಂದು 9 ಎಲ್ಲಿ? ಹೇಗೆ? ಪ್ರಾರಂಭವಾಯಿತು ಎಂದು 
ಹೇಳುವುದು ಕಷ್ಟ. ಆತ್ಯಂತ ಪ್ರಾ ಚೀನವೆಂದು. ತಿಳಿದಿರುವ ಗ್ರೀಕ್‌ ಮತ್ತು ರೋಮನ್‌ 
ನಾಗರಿಕತೆಗಳ ಕಾಲದಲ್ಲಿ ೂ ಸಹ ಇಂದಿನ ಸಹಕಾರೀ ಸಂಘ ಸಂಸೆ ಗಳನ್ನು ಹೋಲುವ 
ಕೆಲವು ಸ ಸಂಸ್ಥೆ ಗಳಿದ್ದು ವು ಎಂಬ ಅಂಶ ತಿಳಿದುಬಂದಿದೆ. ಇದೇ ರೀತಿ ನಸ ಂಡಿನಲ್ಲಿ 
ಸುಮಾರು 18ನೇ ಶತಮಾನದ ಅದಿ ಭಾಗದಲ್ಲಿ ಕೆಲವು ಸಹಕಾರೀ ಸಂಸ್ಥೆಗಳು ಪ್ಪಾ ರಂಭೆ 
ವಾದನ). ಆದರೆ ಅನೇಕ ಕಾರಣಗಳಿಂದಾಗಿ. ಅವು ಈ ಆಂದೋಲನದ" ಮೇಲೆ ಯಾನ 


ಸಹಕಾರ ತತ್ತ ಮತ್ತು ಅನುಷ್ಠಾನ ೨೧ 


ರೀತಿಯ ಪ್ರಭಾವವನ್ನು ಬೀರಲೂ ವಿಫಲವಾದುಪು. ಆದುದರಿಂದ ಹದಿನೆಂಟನೇ ಶತ 
ಮಾನದ ಮಧ್ಯಭಾಗದಲ್ಲಿ ಪ್ರಾರಂಭವಾದ ಕೈಗಾರಿಕಾ ಕ್ರಾಂತಿಯೊಂದಿಗೇ ಸಹಕಾರೀ 
ಆಂದೋಲನವ್ರೆ ಪ್ರಾರಂಭವಾಯಿತು ಎಂದು ಹೇಳಬಹುದು. ಅಂದಿನಿಂದ ಇಂದಿನವರೆಗೆ 
'ಆಂದೋಲನವು ಸುಧಾರಣೆಗಳೊಂದಿಗೆ, ಹೊಸ ಹೊಸ ಪ್ರಯೋಗಗಳ ಮೂಲಕ ಮುಂಡು 
ವರೆಯುತ್ತಿದೆ. 

ಹದಿನೆಂಟನೇ ಶತಮಾನದ ಉತ್ತರಾರ್ಧದಲ್ಲಿ ಜರ್ಮನಿ ಮತ್ತು ಇಂಗ್ಲೆಂಡ್‌ 
ಗಳಲ್ಲಿ ವ್ಯಾಸಕವಾಗಿ ಬೆಳೆದ ಸಹಕಾರೀ ಚಳುವಳಿ ಪ್ರಸಂಚದ ಇತರ ರಾಷ್ಟ್ರಗಳಲ್ಲೂ ನೆರೆ 
ಯೂರಲು ಪ್ರಾರಂಭಿಸಿತು. 


ಸಹಕಾರ ತತ್ವ ಅನುಷ್ಕಾನ-ಸರ್ಕಾರದ ಪಾತ್ರ 


ಭಾರತದಲ್ಲಿ ಹತ್ತೊಂಭತ್ತನೇ ಶತಮಾನದಲ್ಲಿಯೇ ಸಹಕಾರೀ ಸಂಘ ಸಂಸ್ಥೆ ಗಳು 
ಇದ್ದುದನ್ನು ಕಾಣಬಹುದು. ಕರ್ನಾಟಕದಲ್ಲಿ (ಹಿಂದಿನ ವೈಭನಪೂರ್ಣ ಮೈ ಸೂರು), 
1894ರ ಹೊತ್ತಿಗೇ ವ್ಯವಸಾಯ ಬ್ಯಾಂಕುಗಳು ಸ್ಥಾಸಿತವಾಗಿದ್ದವು. ಕಾನೂನು 
ಬದ್ಧ ಸಹಕಾರೀ : ಸಂಘವು 1904ರಲ್ಲಿ ಸ್ಕಾ ಸನೆಯಾದದ್ದ ನ್ನು ಕಾಣಬಹುದು. ಭಾರತ 
ದಲ್ಲಿ ಮೊದಲಿನಿಂದಲೂ ಸಹಕಾರೀ ೫. ನ ಒಂದು "ಸ್ವಯಂಪ್ರೇರಿತ ಚಳುವಳಿ 
ಯಾಗಿ ನಡೆಯಲೇ ಇಲ್ಲ. ಸಹಕಾರೀ ಚಳುವಳಿ ಸರ್ಕಾರದ ಒಂದು "ನೀತಿಯಾಗಿ? 
ಜೆಳೆದು ಬಂದಿತೇ ವಿನಹ, ನೈಜ ಅರ್ಥದಲ್ಲಿ ಅದು ಜನಾಂದೋಲನವಾಗಿ ರೂಪು 
ಗೊಳ್ಳಲೇ ಇಲ್ಲ. ಇದಕ್ಕೆ ಕಾರಣಗಳು ಅನೇಕ. ಈ ದೇಶದ ಜನ ಸಹಕಾರದ ಹಿಂದಿರುವ 
ನಿಜವಾದ ಕಳಕಳಿಯನ್ನು ಅರ್ಥಮಾಡಿಕೊಳ್ಳುವಲ್ಲಿ ವಿಫಲರಾದದ್ದೂ ಒಂದು. ಇದೇ 
ಷರಿಸ್ಥಿತಿ ಬೇರೆ ಬೇರೆ ರೂಸಗಳಲ್ಲಿ ಈಗಲೂ ಕಂಡು ಬರುತ್ತದೆ. ಪ್ರಾರಂಭದಿಂದಲೂ 
ಸಹಕಾರ ಎಂಬುದು ಸರಕಾರ ಜನಗಳ ಮೇಲೆ "ಹೇರಿದ' ಒಂದು “ಹೊರೆ' ಎಂದೇ ಜನತೆ 
ಭಾವಿಸಿದೆ. ಸರ್ಕಾರವೂ ಕೂಡೆ ಈ ಆಂದೋಲನವನ್ನು ಜನತೆಯ ಮೇಲೆ ಹೊರಿಸಿ, 
ನಿಯಂತ್ರಿಸಿ, ಸೀಮಿತಗೊಳಿಸಿಕೊಂಡೇ ಬಂದಿದೆ. ಹಾಗಾಗಿ ಉದಾತ್ತ ಥ್ಯೇಯಗಳನ್ನು 
ಹೊಂದಿದ್ದು ಸಾಮಾನ್ಯ ಜನರ ಒಳಿತಿಗಾಗಿ, ನ್ಯಾಯ, ಸ್ಥಾ ಎತಂತ್ರ್ಯಃ ಸಮಾನ*ೆಗಾಗಿ 
ರೂಪುಗೊಳ್ಳ ಬೇಕಾದ ಒಂದು ಜನಾಂದೋಲನ ಶಯ ಕಟ್ಟು ಪಾಡುಗಳಿಗೆ ಒಳ 
ಪಟ್ಟು ಸರ್ಕಾರೀ ನೀತಿಯಾಗಿ ನಿಂತಿದೆ. 


ಕೆಲವು ಕಾರಣಗಳು 

ಈ ರೀತಿ ಸಹಕಾರೀ ಚಳುವಳಿ ಕೇವಲ ಸರ್ಕಾರೀ ನೀತಿಯಾಗಿ ನಿಲ್ಲಲು ಕೆಲವಾರು 
ಕಾರಣಗಳಿವೆ. ಆಂದೋಲನ ಆರಂಭಗೊಂಡ ನಂತರದಲ್ಲಿ ಯಾವುದೇ ನಾಗರಿಕ 
' ಸರಕಾರವಾದರೂ ಸಹಕಾರೀ ಆಂದೋಲನದ ಬೆಳವಣಿಗೆಯನ್ನು ನಿರ ಕ್ರಿಸುವಂತಿರಲಿಲ್ಲ. 
ಅದರಲ್ಲೂ ಹೆಚ್ಚು ನಿರಕ್ಷರಕುಕ್ಷಿಗಳು, ಕಡು ಬಡವರು, ವ್ಯವಹಾರ ಜ್ಞಾ ನವಿಲ್ಲದ, ಕನಿಷ್ಕ 


೨೨ ಮಾನವಿಕ ಕರ್ಣಾಟಕ 


ಮಟ್ಟದ ಜೀನನ ನಡಸುನಂತಹ ಜನರಿಂದ ತುಂಬಿರುವ ಭಾರತ ಸಹಕಾರೀ ಆಂದೋಳನ 
ವನ್ನು ಕಡೆಗಣಿಸುವುತೆಯೇ ಇರಲಿಲ್ಲ. ಹೆಚ್ಚಾಗಿ ಅನಕ್ಷರಸ್ಯರೇ ಇರುವಂತಹ ದೇಶ 
ದಲ್ಲಿ ಅವರ ಏಳಿಗೆಗಾಗಿ ಸಹಕಾರಕ್ಸಿಂತ. ಉತ್ತಮ ವ್ಯವಸ್ಥೆ ಸಿಗುವುದು ದುರ್ಲಭ. 
ಸಾಮಾನ್ಯ ಜನರ ಜೀವನ ಮಟ್ಟದ ಏರಿಕೆ, ಅರ್ಥಿಕ ಸುಧಾರಣೆ ಮತ್ತು ಅಕ್ಷರ ಜ್ಞಾನ 
ಪ್ರಚಾರಕ್ಕೆ ಸಹಕಾರೀ ಆಂದೋಲನವೇ ಹೆಚ್ಚು ಸೂಕ್ತವೆಂದು ಇತ್ತೀಚಿನ. ವರ್ಷ 
ಗಳಲ್ಲಿ ಕಂಡು ಬಂದಿದೆ. 


ವಿವಿಧ ಕ್ಷೇತ್ರಗಳಲ್ಲಿ ಈ ಆಂದೋಲನದ ಪಾತ್ರ 


ಈ ಆಂದೋಲನ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ತನ್ನ ಪ್ರಭಾವವನ್ನು ಬೀರಿದೆ. 
ವಯೆಸ್ಪರ ಶಿಕ್ಷಣದಲ್ಲಂತೂ ಸಹಕಾರೀ ಚಳುವಳಿಯ ಪಾತ್ರ ಅತ್ಯಂತ ಮಹತ್ವವಾದುದು. 
ಸಹಕಾರದ ಸೂತ್ರ ಸಾಮಾನ್ಯ ಜನರಿಗೆ ಸುಲಭವಾಗಿ ಅರ್ಥವಾಗುತ್ತದೆ. ಸಹಕಾರೀ 
ಚಳುವಳಿಯಿಂದ ವ್ಯಾಪಾರ, ವ್ಯವಸಾಯಗಳ ಗುಣ ನಿಯಂತ್ರಣ, ಆ ಮೂಲಕ ರಾಜ್ಯದ... 
ರಾಷ್ಟ್ರದ ಗುಣ ನಿಯಂತ್ರಣ ಸಾಧ್ಯ. ಈ ಎಲ್ಲ ಕಾರಣಗಳಿಂದಾಗಿ ಮತ್ತು “ಸರ್ವೇಜನಾಃ 
ಸುಖಿನೋ ಭವಂತು? ಎಂಬ ತತ್ತ ದ ಅನುಷ್ಠಾನಕ್ಕಾಗಿ ಸರಕಾರೆ ಸಹಕಾರೀ ಚಳುವಳಿ 
ಯನ್ನು ಪೋಷಿಸಲು ಪ್ರಾರಂಭಿಸಿತು. ರಾಷ್ಟ್ರ ಪುನರ್‌ ನಿರ್ಮಾಣ ಕಾರ್ಯದಲ್ಲಿ ಮತ್ತು 
ಸಾಮಾನ್ಯ ಜನತೆಯ, ಸಾಮಾಜಿಕ-ಆರ್ಥಿಕ ಪ್ರಗತಿಯಲ್ಲಿ ಸಹಕಾರೀ ಆಂದೋಲನ 
ಮಹತ್ತರ ಪಾತ್ರವನ್ನು ವಹಿಸಬಹುದೆಂಬ ಅಂಶವನ್ನು ಎಲ್ಲ ಸರ್ಕಾರಗಳೂ ಮನಗಂಡಿವೆ. 
ಪ್ರಜಾಸ್ರಭುತ್ವವಾದೀ ರಾಷ್ಟ್ರ ಗಳೆಲ್ಲವೂ ಸಹಕಾರೀ ಚಳುವಳಿಯನ್ನು ಪ್ರಗತಿಯ ಮೂಲ 
ಮಂತ್ರನನ್ನಾಗಿ ಸರಿಗಣಿಸಿರುವೆದು ಈ ವಿಧದ ಚಿಂತನೆಗೆ ಅತಿ ಮುಖ್ಯ ಕಾರಣ. ಜೊತೆಗೆ 
ನಿರಂತರವಾಗಿ ಕಾರ್ಮಿಕರು, ಕಾರ್ಮಿಕರಾಗಿಯೇ ಇರಬಹುದಾದಂತಹ ಇಂದಿನ ವ್ಯವಸೆ 
ಯಲ್ಲಿ, ಅವರನ್ನು ಹಾಗೆಯೋ ಇರಗೊಟ್ಟರೆ, ಕ್ರಮೇಣ ಕಾರ್ಮಿಕ ಅಶಾಂತಿ ತಲೆಜೋರೆ 
ಕಾರ್ಮಿಕರು ಕಮ್ಯುನಿಸಂ ತತ್ವದ ಆಕರ್ಷಣೆಗೆ ಒಳಸಟ್ಟಿ ಕೈ, ಎಲ್ಲಿ ಪ್ರಜಾಪ್ರಭುತ್ವ 
ವ್ಯನಸ್ಕೆ ಸೋಲುನೆದೋ ಎಂಬ ಭಯ ಎಲ್ಲ ಪ್ರಜಾಪ್ರಭುತ್ವವಾದೀ ಸರಕಾರಗಳಲ್ಲೂ 
ಇದೆ. : ಅದಕ್ಕಾಗಿ ಸಹಕಾರೀ ತತ್ವಗಳ ಆಧಾರದ ಮೇಲೆ ಕಾರ್ಮಿಕ ವರ್ಗಕ್ಕೂ ನ್ಯಾಯ್ಕ 
ಸ್ವಾತಂತ್ರ್ಯ, ಸಮಾನತೆಯ ಹಕ್ಕನ್ನು ನೀಡಿದಾಗ, ಕಾರ್ಮಿಕ ವರ್ಗ ಈಗಿನ ವ್ಯವಸ್ಥೆ 
ಯಲ್ಲಿ ತೃಸ್ತಿಪಟ್ಟು ಕೊಳ್ಳಬಹುದೆಂಬ ಎಣಿಕೆಯಿಂದಲೂ ' ಸರ್ಕಾರದ ಕೃಪಾಕಟಾಕ್ಷ 
ಸಹಕಾರೀ ಚಳುನಳಿಯ ಮೇಲೆ ಬಿದ್ದಿದೆ ಎಂದರೆ ತಪ್ಪಾಗಲಾರದು. 


ಸರ್ಕಾರದ ಪಾತ್ರ 


ಆದರೆ ಸಹಕಾರೀ ಆಂದೋಳನದಲ್ಲಿ ಸರ್ಕಾರದ ಪಾತ್ರ ಕೇವಲ ನಿಯಂತ್ರಣಕ್ಕೆ 
ಮಾತ್ರನಲ್ಲನೆ ಬೆಳವಣಿಗೆಗೆ ಸಹಾಯವಾಗುವಂತಹ ನೀತಿಯನ್ನು ಅನುಸರಿಸಬೇಕು. 


ಸಂಸ್ಥೆಗಳಲ್ಲಿ ಸರ್ಕಾರವನ್ನು ಪ್ರತಿನಿಧಿಸುವ ಅಧಿಕಾರಿಗಳು ಸಂಘಗಳ ಬೆಳವಣಿಗೆಗಾಗಿ 


ಸಹಕಾರ — ತೆತ್ತ ಮತ್ತು ಆನುಷ್ಕಾನ 0... 


ಕ ತಮ್ಮ ಜ್ಞಾ ನ ಮತ್ತು ಅನುಭವಗಳನ್ನು ಕೊಡುಗೆಯಾಗಿ ನೀಡಬೇಕು. ಸರ್ಕಾರೀ 


ಅಧಿಕಾರಿಗಳಿಗೆ ಕಾನೂನು ಚೌಕಟ್ಟ ನಲ್ಲಿ ಅನೇಕ ಅಧಿಕಾರಗಳಿನೆ, ನಿಜ; ಆದರೆ ಅದರಿಂಡ 
ಆಂದೋಲನ Res. ಲೆಕ್ಟ ಸತ್ರ. ಪರಿಶೋಧನೆ, ನಿಯಂತ್ರಣ : ಖು 
ಮುಂತಾದುವುಗಳು ಸಹಕಾರೀ ಚಳುವಳಿಯ ಬೆಳವಣಿಗೆಗೆ ಪೂರಕವಾಗಿರಬೇಕು. ಸನ್ನ ವ್ಯದ 
ಪರಿಸ್ಥಿ ತಿಯಲ್ಲಿ ಕೇವಲ ನಿಯೆಂತ್ರ ಣಕ್ಕಾಗಿ ಮಾತ್ರ ಸರ್ಕಾರ ತನ್ನ ಪಾತ್ರ ವನ್ನು 
ಮುಡಿಪಾಗಿಟ್ಟ ರುವ ಹಾಗೆ ಕಾಣುತ್ತದೆ. 

ಇತ್ತಿ (ಚಿನ ವರ್ಷಗಳಲ್ಲಿ ಅವರಲ್ಲೂ ಮುಖ್ಯವಾಗಿ ಸಂಚವಾರ್ಷಿಕ ಯೋಜನೆಗಳ 
ಅನುಷ್ಕಾನದೊಂದಿಗೆ ಸಹಕಾರಿ ಸಂಘಗಳಿಗೆ ಸರ್ಕಾರ ನೀಡುವ ಸಹಾಯಧನ, ಚಳು 
ವಳಿಯ ಬೆಳವಣಿಗೆಗೆ ಒಂದು ರೀತಿಯಲ್ಲಿ. ಸಹಾಯಕವಾಗಿದೆ. . ಆದರೆ. ಈ ಸಹಾಯ 


' ಧನವೇ ಸಹಕಾರ ಚಳುವಳಿಯ ಮೂಲ ಮಂತ್ರವಾದ “ಸ್ವಯಂಪ್ರೇರಿತ ಸಂಘಟನೆಗಗೆ 


ಮಾರಕವಾಗಬಹುದು. `` ಸರಕಾರ ತನ್ನ ಅಧಿಕಾರದ ಅಂಕುತನನ್ನು ಸಹಾಯಧನ 
ಪಡೆಯುವ ಸಹಕಾರ. ಸಂಘೆಗಳ ನೆತ್ತಿಯ ಮೇಲೆ ಸದಾ ಒತ್ತುತ್ತಲೇ ಇರುವುದು. :ಈ 
ಪರಿಸ್ಥಿ ತಿಗೆ ಮುಖ್ಯ ಕಾರಣ. ಸರ್ಕಾರದ ಹಿಡಿತ ಸಹಕಾರ ಚಳುವಳಿಯ ಮೇಲಿ ಎಷ್ಟು 
ತೀವ್ರ ವಾಗಿಜಿ ಎಂಬುದನ್ನು ವಿಶ್ಲೇಷಿಸಿದರೆ ' ಒಂದು ಬಗೆಯ ಅಳುಕುಂಟಾ ಗುತ್ತ ದ 
ಇತ್ತೀಚೆಗೆ ಕರ್ನಾಟಕದಲ್ಲಿ “ನಡೆಯುತ್ತಿರುವ ಕೈ ಕತ ಚಳುವಳಿಯ ಮುಖ್ಯ ಬೇಡಿಕೆಗಳಲ್ಲಿ 
ಒಂದಾದ ಸಹಕಾರೀ ಸಾಲದ ಮರು ಬಸ ರದ್ದು ಬೇಡಿಕೆ ನೋಡಿದರೆ ಸಹಕಾರೀ 
ಸಂಘಗಳ ಮೇಲೆ ಸರ್ಕಾರದ ಹಿಡಿತ ಎಸ್ಟಿದೆ ಎಂಬುದು ಗೊತ್ತಾಗುತ್ತದೆ. ಈ ರೀತಿಯ 
ಬೇಡಿಕೆಯನ್ನು: ಮುಂದಿಟ್ಟಿ ರುವ" ರೈತರಾಗಲೀ, ಪ್ರಜೆಗಳಾಗಲೀ, . ಸರ್ಕಾರವಾಗಲೀ, 
ಸಹಕಾರಿ aa ಸಯಪೆ ೇರಿತವಾಗಿ ಸಂಘಟತನಾದ ಸಂಸ್ಥೆಗಳೆಂದು ತಿಳಿದಂತಿಲ್ಲ. 
ಸಹಕಾರೀ RS ಕೊಡ ಇತರ ಸರ್ಕಾರೀ ಕಛೇರಿಗಳಂತೆ ಸಾಲ ಹಂಚುವ ಅಂಗ 
ಗಳೆಂದು ಭಾವಿಸಿರುವಂತಿದೆ. ರೈತರ. ಈ ಬೇಡಿಕೆಯ ನ್ಯಾಯಾನ್ಯಾಯಗಳ ಮಾತು 
ಇಲ್ಲಿ ಅಪ್ರಸ್ಮುತ. ಅದರೆ ಜಾ ರೀ ಸಂಘಗಳ ಮೇಲಿನ ಸರ್ಕಾರದ ಹಿಡಿತ ಸಹಕಾರೀ 
ಆಂದೋಳನ ನಕ್ಕೆ ಮಾರಕವೆ-ಬುದು ಮಾತ್ರ ಸರ್ವವಿಧಿತ. ರಾಜ್ಯ ಕೈತರ ಬೇಡಿಕೆಯನ್ನು 
ಪೂರ್ಣಪ್ರಮಾಣದಲ್ಲಿ ಒಸ್ಸದ ಸರ್ಕಾರವೆ ಸಹಕಾರೀ ಸಂಘಗಳ 'ಸಾಲ ಮರು ಪಾ ವತಿ 
ವಿಷಯದಲ್ಲಿ ಕೆಲವೆ ರಿಯಾಯ್ತಿ ಗಳನ್ನು ತೋರಿತು. 1983 ನೇ ಜೂನ್‌ 30ನೇ 
ತಾರೀಖಿನೊಳಗೆ ಸಹಕಾರೀ ಸಂಘಗಳ ಸ ಸಾಲ ಮರು ಪಾವತಿ ಮಾಡುವಂತಹ ರೈತರಿಗೆ 
ಸಾಲದ ಮೇಲಿನ ಬಡ್ಡಿ ಮೆತ್ತು ಸುಸ್ತಿ ಬಡ್ಡಿ ಯನ್ನು ಮನ್ನಾ ಮಾಡುವುದಾಗಿ ಸರ್ಕಾರ 
ಘೋಷಿಸಿತು. ಈ ರಿಯಾಯ್ತಿಯನ್ನು ಉಪಯೋಗಿಸಿ ಕೊಂಡ ರೈತರು, ಇದಕ್ಕೆ ರೈತ 
ಸಂಘದ ವಿರೋಧವಿದ್ದರೂ, ಒಟ್ಟು 269 ಕೋಟಿ ರೂಪಾಯಿಗಳ ಸಹಕಾರ ಸಂಘ 
ಸಾಲ ಬಾಕಿಯಲ್ಲಿ ಸುಮಾರು 100 ಕೋಟ ರೂಪಾಯಿಗಳನ್ನು ಮರು ಪಾವತಿ ಮಾಡಿ 


' ದರು. ಈ ರಿಯಾಯ್ತಿಯಿಂದಾಗಿ ಸಹಕಾರ ಸಂಘಗಳಿಗೆ ಬಡ್ಡಿ ರೂಪದಲ್ಲಿ ಬರಬೇಕಾಗಿದ್ದ 


ಸುಮಾರು ಹದಿನೆಂಟು ಕೋಟ ರೂಪಾಯಿಗಳು ಮರು ಪಾನತಿಯಾಗಿಲ್ಲ. ಅಂದರೆ 


A 
2 


೨೪ ಮಾನವಿಕ ಕರ್ಣಾಟಕ 


ಸಹಕಾರ ಸಂಘಗಳ ಒಟ್ಟು ಸಾಲದ ಮೊತ್ತದಲ್ಲಿ ಮೂರನೇ ಒಂದು ಭಾಗದಷ್ಟು 
ವಸೂಲಾದಂತೆ ಆಯಿತು. ಈ ರೀತಿಯಾಗಿ ಸರ್ಕಾರವೇ ಸಹಕಾರ ಸಂಘಗಳ ಆಗು 
ಹೋಗುಗಳನ್ನು ನಿರ್ದೇಶಿಸುವುದಾದರೆ, ಸಹಕಾರ ಚಳುವಳಿ ಒಂದು ಜನಾಂದೋಳನ 
ವಾಗಿ ಕಾರ್ಯನಿರ್ವಹಿಸುವುದು, ಅಸಾಧ್ಯದ ಮಾತು ಇದು ಸಹಕಾರದ ಮೂಲ ತತ್ವಕ್ಕೆ 
ವಿರೋಧವಾದದ್ದು. 

ಸುಮಾರು ನಾಲ್ಕು ಕೋಟಿ ಸದಸ್ಯತ್ವ ಹೊಂದಿರುವ ಸಹಕಾರೀ ಆಂದೋಲನ 
ಯಶಸ್ವಿಯಾಗಬೇಕಾದರೆ, ಚಳುವಳಿಯ ಹಿಂದಿರುವ ಸಾಮಾಜಿಕ ಮತ್ತು ಅರ್ಥಿಕ 
ಕಳಕಳಿಯನ್ನು ಅರ್ಥಮಾಡಿಕೊಳ್ಳ ಬೇಕು. ಒಟ್ಟು ಜನತೆಯ, ಮುಖ್ಯವಾಗಿ ಗ್ರಾಮಾಣ 
ಜನತೆಯ, ಕಡುಬಡವರ, ಶೋಷಿತರ ಏಳಿಗೆಗಾಗಿ ಅರ್ಥಿಕ ಮತ್ತು ಸಾಮಾಜಿಕ ಸಮಾನತೆ 
ಗಾಗಿ ಸಹಕಾರೀ ಆಂದೋಳನವನ್ನು ಅರ್ಥಮಾಡಿಕೊಂಡು ಅನುಷ್ಕಾನಕ್ಕೆ ತರಲು 
ಪ್ರಯತ್ನಿಸಬೇಕು. ಸಹಕಾರಿ ಆಂದೋಲನ ವಿಫಲತೆಯಿಂದ ಸಫಲತೆಯೆಡೆಗೆ ಸಾಗ 
ಬೇಕು. 1954ರಲ್ಲಿ ಭಾರತೀಯ ರಿಸರ್ವ್‌ ಬ್ಯಾಂಕ್‌ ನೇಮಿಸಿದ, ಅಖಿಲ ಭಾರತ 
ಗ್ರಾನಾಣ ಸಾಲ ಪುನರ್‌ ವಿಮರ್ಶಾ ಸಮಿತಿ ಹೇಳಿದ “ಸಹಕಾರ ಚಳುವಳಿ ಸೋತಿದೆ 
ಆದರೆ ಸಹಕಾರ ಚಳುವಳಿ ಗೆಲ್ಲಲೇಬೇಕು” ಎಂಬ ಮಾತುಗಳು ಇಂದಿಗೂ ಸತ್ಯ. 


ಗ್ರಂಥ ಯಣ 


ಎವಲ್ಕುಷನ್‌ ಅಫ್‌ ಕೋಅಪರೇಟವ್‌ ಥಾಟ್‌ ಕೆ.ಕೆ. ಸಕ್ಸೇನ 

ದಿ ವರ್ಲ್ಡ್‌ ಕೋಆಪರೇಟಿವ್‌ ಮಾಾವ್‌ಮೆಂಓ್‌--ಎಂ.ಡಿಗ್‌ಬಿ. 

ದಿ ಕೋಆಸರೇಟವ್‌ ಮೂವ್‌ಮೆಂಟ್‌ ಇನ್‌ ಇಂಡಿಯ ಇ. ಎಂ: ಹ್ಕೊಗ್‌ 
ಥಿಯರಿ ಅಂಡ್‌ ಪ್ರಾಕ್ಟೀಸ್‌ ಆಫ್‌ ಕೋಆಪರೇಷನ್‌ ಇನ್‌ ಇಂಡಿಯಾ ಅಂಡ್‌ 
ಅಬ್ರಾಡ್‌ ಪೊ. ಕೆ. ಅರ್‌. ಕುಲಕರ್ಣಿ 

5 ಕೋಅಪರೇಟವ್‌ ಮಾರ್ಕೆಟಿಂಗ್‌ ಲಿಂಕಿಂಗ್‌ ವಿತ್‌ ಕ್ರೆಡಿಟ್ಲ ಇನ್‌ ಕರ್ನಾಟಕ 
--ಪ್ರೊ.ಸಿ.ಎಂ. ಮುನಿರಾಮಪ್ಪ 


ಇಸ. UW MW 


೫4. ಯಶೋಧರ 


ಕ್ರಿಯಾತ್ಮಕ ಸಂಶೋಧನೆ ಅಥವಾ. ಕಾರ್ಯಾರ್ಥ 
ಸಂಶೋಧನೆ 


ಪುರಾತನ ಕಾಲದಿಂದಲೂ ಇಂದಿನವರೆಗೆ ನಡೆದು ಬಂದಿರುವ ಶಿಕ್ಷಣದ ಹಾದಿ 
ಯಲ್ಲಿ ಹಲವಾರು ಸುಧಾರಣೆಗಳು ಮಿಂಚಿ ಮಿಣುಕಿ ಮಾಯವಾಗಿ ಮತ್ತೆ ಕೆಲವ ಸುಧಾ 
ರಣೆಗಳು ತಲೆಯೆತ್ತಿ ಮೆರೆದು ಮೈಲಿಗಲ್ಲುಗಳಾಗಿ ಉಳಿದರೆ, ಹಲವಾರು ಸುಧಾರಣೆಗಳು 
ಕಾಲಿಡುತ್ತಲಿದ್ದು ಶಿಕ್ಷಣ ಕ್ಷೇತ್ರದಲ್ಲಿ ಗಣನೀಯವಾದ ಬದಲಾವಣೆಗೆ ಕಾರಣೀಭೂತ 
ವಾಗಿವೆ. ಶಿಕ್ಷಣ ಕ್ಷೇತ್ರದ ವಿವಿಧ ವಿಭಾಗಗಳು ವಿಶಿಷ್ಟ ರೀತಿಯಲ್ಲಿ ವಿಕಾಸ ಹೊಂದಿರು 
ಪ್ರದು ಗಮನಾರ್ಹವೇ ಸರಿ. ಇಂದು ಶಿಕ್ಷಣದ ಅರ್ಥ, ವ್ಯಾಪ್ತಿ ಗುರಿಗಳು ; ಬೋಧ 
ನೆಯ ಪರಿಕಲ್ಪನೆ, ಲಕ್ಷಣಗಳು, ತಂತ್ರಗಳು ; ಪಠ್ಯವಸ್ತು ಮೌಲ್ಯಮಾಪನ, ಶಿಕ್ಷೆಣ 
ಕ್ರಮ ಇತ್ಯಾದಿ ಎಲ್ಲಾ ವಿಷಯಗಳಲ್ಲಿಯೂ ಹೊಸ ಹೊಸ ರೀತಿಯ ವಿವರಣೆಗಳು, 
ಸಿದ್ಧಾ ಂತಗಳು ಬೆಳೆದು ಬರಲು ಕಾರಣವೆಂದರೆ ಶೈಕ್ಷಣಿಕ ಮನೋನಿಜ್ಞಾ ನ್ಯ ಶ್ಸಕ್ಷಣಿಕ 
ತತ್ವಶಾಸ್ತ್ರ, ಶೈಕ್ಷಣಿಕ ಸಮಾಜಶಾಸ್ತ್ರ ಇತ್ಯಾದಿ ವಿಷಯ ಕ್ಷೇತ್ರಗಳಲ್ಲಿ ಕಂಡು ಬರುವ 
ಸುಧಾರಣೆಗಳೇ ಎನ್ನ ಬಹುದು. ಈ ಸುಧಾರಣೆಗಳೆಲ್ಲಕ್ಳೂ ಮೂಲಾಧಾರ ಸಂಶೋಧನೆ 
ಎಂದರೆ ತಪ್ಪುಗಲಾರದು. ಸಂಶೋಧನೆಯ ಫಲವಾಗಿ ಶಿಕ್ಷಣ ಕ್ಷೇತ್ರ ಸುಧಾರಿಸಿದ್ದಲ್ಲದೆ 
ಬಗೆಹರಿಸಬೇಕಾದ ಸಮಸ್ಯೆಗಳು ಬಹುವಾಗಿವೆ. 

ಸಂಶೋಧನಾಕ್ರಮದ ಅರಿವು ಸನಾತನವಾದರೂ ಇತ್ತೀಚೆಗೆ ಶಿಕ್ಷಣದಲ್ಲಿ 
ಯಾವು ಉದ್ದೇಶ ಸಾಧನೆಗೆ ಸೂಕ್ಷ ವಾದ ಕ್ರಮ ವಿಧಾನಗಳ ನಿರ್ಣಯಕ್ಕೆ, 
ಯಾವುದೇ ಸಮಸ್ಯೆಗಳ ಪರಿಹಾರಕ್ರಮಗಳಿಗೆ ಈ ಸಂಶೋಧನಾ ಕ್ರಮ ಅತ್ಯವಶ್ಯಕ 
ಹಾಗೂ ಅನಿವಾರ್ಯ ಎಕೆಬ ಅಂಶ ಮನದಟ್ಟಾಗಿದೆ. ಶಾಲಾಕಾಲೇಜು ಶಿಕ್ಷಣ ವ್ಯವಸ್ಥೆ 
ಯಲ್ಲಿ, ಶೈಕ್ಷಣಿಕ ಆಡಳಿತ ನಿರ್ವಹಣೆಯಲ್ಲಿ ಎದುರಿಸಬೇಕಾದ ಬಹುತೇಕವಾದ 
ದೈನಂದಿನ ಅಥವಾ ತತ್ಯಾಲಿಕ ಸಮಸ್ಯೆಗಳಿಗೆ ಸೂಕ್ತವಾದ ಪರಿಹಾರ ಮಾರ್ಗಗಳನ್ನು 
ವಸ್ತುನಿಷ್ಠವಾದ ನಿದರ್ಶನಗಳ ಸಹಾಯದಿಂದ ಕಂಡುಕೊಳ್ಳಲೂ ಆಧುನಿಕ ಶಿಕ್ಷಣ 


' ಕ್ರಮಕ್ಕೆ ಹೊಂದಿಕೆಯಾಗುವಂತೆ ಶಾಲಾ ಶೈಕ್ಷಣಿಕ ಚಟುವಟಿಕೆಗಳನ್ನು ರೊಪಿಸಲೂ 


NN NE 


ಸಂಶೋಧನಾತಂತ್ರ ಫಲಸ್ರದವಾದ ಮಾಧ್ಯಮವೆಂಬುದು ಸುಸ್ಪಷ್ಟವಾಗಿದೆ. ಆದರೆ 


4 


ಇ 


೨೬ ಮಾನವಿಕ ಕರ್ಣಾಟಕ 


"ಸಂಶೋಧೆನೆ' ಎಂದರೇನು ಎಂಬ ಸ್ಪಷ್ಟ ಪರಿಕಲ್ಪನೆ ಹೊಂದಿದ್ದು ಕ್ರಮಬದ್ಧವಾಗಿ 
ಸಂಶೋಧನೆ ಕೈಗೊಳ್ಳವುದು ದೀರ್ಥಕಾಲಿಕವೂ, ವ್ಯವಸ್ಥಾ ಶಿಷ್ಠವೂ ವೆಚ್ಚ ದಾಯಕವೂ 
ಆದುದರಿಂದ ಕಷ್ಟ ಸಾಧ್ಯವಾದ ಕ್ರಿಯೆಯೇ ಸರಿ, ಅಂತೆಯೇ ದೈೈನಂದಿನ ಸಾಧಾರಣ 
ಶೈ ಕ್ಷಣಿಕ ಸಮಸ್ಯೆಗಳ ಅಧ್ಯಯನಕ್ಕೆ ಈ ಸಾಂಪ್ರದಾಯಕ ಕ್ರಮವನ್ನಳವಡಿಸುವೆದು 

3) 

ಈ ಸಾಂಪ್ರದಾಯಕ ಅಥವಾ ಮೂಲಭೂತ ಶೈಕ್ಷಣಿಕ ಸಂಶೋಧನೆ ಶಿಕ್ಷಣ ಕ್ರಮ 
ಹಾಗೂ ರೂಢಿಗಳ ಮೇರೆ ಪರಿಣಾಮಕಾರೀ ಪ್ರಭಾವ ಬೀರಲು ಅಸವರ್ಥವಾಗಿಡೆ 
ಎನ್ನ ಬಹುದು. ಅನೇಕ ವೇಳೆ ಸಂಶೋಧಕನೇ ತಾನು ಕಂಡುಹಿಡಿದ ನೂತನ ಅಂಶ 
ಸ ರೂಢಿಯಲ್ಲಿ ಅಳವಡಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ, ಸಂಶೋಧನೆಯಲ್ಲಿ 
ಪ್ರಶ್ನಿಸಿದ ವಿಷಯಗಳಲ್ಲಿ ಸುಧಾರಣೆ ತರಲು ಸಾಧ್ಯವಾಗುನ್ನದಿಲ್ಲ ಎಂದಾಗ ಈ 
ಸಂಶೋಧನೆ: ಫಲಿತಾಂಶವನ್ನು "ಇತರರು ಅಧ್ಯಯನಮಾಡಿ ಅಳವಡಿಸಿಕೊಳ್ಳುವುದು 
ಪ್ರಶ್ನಾರ್ಹವಾಗಿಯೇ  ಉಳಿಯೆಬಹುದು.- ಹೀಗೆಂದ ಮಾತ್ರಕ್ಕೆ ಸಾಂಪ್ರದಾಯಕ 
ಅಥವಾ ಮೂಲಭೂತ (traditional or fundamental) ಶೈಕ್ಷಣಿಕ 
ಸಂಶೋಧನೆಯಿಂಡ ಸುಧಾರಣೆ ಸಾಧ್ಯವೇ ಇಲ್ಲವೆಂದರ್ಥವಲ್ಲ ; ಸುಧಾರಣೆಯಾದರೂ. 
ಮಂದಗತಿಯಲ್ಲಿ ಸಾಗುತ್ತದೆ, ದೀರ್ಫೆಕಾಲಿಕವಾಗುತ್ತದೆಯಷ್ಟೆ. ಇದರಿಂದಾಗಿ ಕ್ರಿಯಾ 
ಶೀಲ ಸಮಾಜ ಮುನ್ನಡೆಯುತ್ತಿರುವ ವೇಗದಲ್ಲಿ ಶೈಕ್ಷಣಿಕ ಸುಧಾರಣೆ ಸಾಧ್ಯವಾಗದು ಕ 
ಶೈಕ್ಷಣಿಕ ಸಮಸ್ಯೆಗಳಿಗೆ ಪರಿಹಾರ ದೊರಕದು. ಆದಕಾರಣ ಇತ್ತೀಚೆಗೆ ಶಾಲಾ, 
ಮುಖ್ಯಸ್ಥರು, ಶಿಕ್ಷಕ ವರ್ಗದವರು, ಆಡಳಿತಾಧಿಕಾರಿಗಳು ಹಾಗೂ ಶಿಕ್ಷಣದ ಸುಭದ್ರತೆ 
ಯಲ್ಲಿ ಪಾಬ್ಲೊ ೦ಡ ಇತರ ಕಾರ್ಯಕರ್ತ್ಕರೆಲ್ಲರಳ್ತಿಯೂ ಜಾಗೃತಿ ಮೂಡಿ, ತಾವ್ರ ಎದುರಿ 
ಸುತ್ತಿರುವ ಹಲವಾರು ಶೈಕ್ಷಣಿಕ ಸಮಸ್ಯೆಗಳಿಗೆ ತತ” ಕ್ಷಣದಲ್ಲಿಯೇ ಸೂಕ್ತ ಪರಿಹಾರ: 
ಕಂಡುಕೊಂಡು ಅಳವಡಿಸಿಕೊಳ್ಳ ಲೂ ತಮ್ಮ ಕಾರ್ಯಕ್ರಮದಲ್ಲಿ ಸೂಕ್ತ ಸುಧಾರಣೆ. 
ಗಳನ್ನು ಸೃಜಿಸಲೂ ಸಾಂಪ್ರದಾಯಕ ಸಂಶೋಧನಾಕ್ರಮಕ್ಕೇ ಶರಣುಹೋಗುವುದಕ್ಟಿಂತ, 
ಆದಷ್ಟುವಟ್ಟಿಗೆ ನಸ್ತುನಿಸ್ಮವಾಗಿ ನಿಚಾರಶೀಲವೂ ನಿಮೇಚನಾಶೀಲವೂ ಆದ ಕ್ರಮಬದ್ಧ 
ಸಮಸ್ಯ ಸರಿಹಾರಕ್ರಮನನ್ನು (problem solving method) ಕೈಗೊಳ್ಳು ವುದು 
ಉಸಯುಕ್ತ ಎಂದು ಸನ್ಮುತಿಸಲಾಯಿತು. ಈ ರೀತಿ ಯಾವುದೇ ಅವ್ಯವಹಿತವಾದ 
ತತ್‌ಕ್ಷಣದ ಸಮಸ್ಯೆಗಳಿಗೆ ಸರಿಹಾರ ಹುಡುಕುವ ಸಲುವಾಗಿ ಅ ಕೂಸಶೇ ತ್ವರಿತವಾಗಿ 
ಕೈಗೊಳ್ಳುವ ವ್ಯವಸ್ಥಿತ ಸಮಸ್ಯಾಸರಿಹಾರಕ್ರಮಕ್ಕೆ « ಕ್ರಿಯಾತ್ಮಕ ಸಂಶೋಧನೆ' 
ಎಂದು ಕರೆಯಲಾಯಿತು. ಇದನ್ನು ತ್ವರಿತವಾಗಿ ಕೈಗೊಳ್ಳುವ ಸ-ಕೋಧನೆ (೦೫- 
the-spot research) ಎಂದು ಹೇಳಲಾಗುತ್ತದೆ. ಇದು ಅನ್ವಯಿಕ ಸಂಶೋಧನಾ 
(Applied Research) ವಿಧಾನಗಳಲ್ಲಿ ಒಂದಾಗಿದೆ. 


ಸ್ಟೈಸಾತ್ಮಕ ಸಂಶೋಧನೆ ಎಂದಕೇನು ಎಂಬುದನ್ನು ಕೆಳಕಂಡಂತೆ ವ್ಯಾಖ್ಯಾನಿಸ 
ಲಾಗಿದೆ. 


ಕ್ರಿಯಾತ್ಮಕ ಸಂಶೋಧನೆ ಅಥವಾ ಕಾರ್ಯಾರ್ಥ ಸಂಶೋಧನೆ ೨೭ 


1. ಸ್ಟೀಫನ್‌ ಎಂ. ಕೋರಿಯನರ ಪ್ರಕಾರ, ವೃತ್ತಿಗಾರರು ತಮ್ಮ ಯಾವುದೇ 
ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ತಮ್ಮ ನಿರ್ಣಯ | ಕ್ರಿಯೆಗಳಿಗೆ ಸೂಕ ವಾವ 
| ಮಾರ್ಗದರ್ಕನ ಪಡೆಯುವ, ಅವುಗಳನ್ನು ತಿದ್ದಿಕೊಳ್ಳುವ ಹಾಗೂ ಮೌಲ್ಯಮಾನನ 
ಮಾಡಿಕೊಳ್ಳುವ ಉದ್ದೇಶದಿಂದ ಆ ಸಮಸ್ಯೆಗಳನ್ನು ವೈಜ್ಞಾ ನಿಕವಾಗಿ ಅ 
ಮಾಡಲು ತೊತಿಗುವ ಸ್ರಕ್ರಿಯೆಗೆ ಕ್ರಿ ಯಾತ್ಮ ಕ ಸಂಶೋದನೆ ಎನ್ನಲಾಗುತ್ತದೆ 
(Action Research is the process by which practitioners 
attempt to study their problems scientifically in order 
‘to guide, correct and evaluate their decisions and 
‘actions—Stephen M. Corey)! 

2. ಗುಡ್‌ರವರ ಶಿಕ್ಷಣ ನಿಘಂಟನ ಲಿ ಹೇಳಿರುವಂತೆ ತಮ್ಮ _ ನಿರ್ಣಯಗಳು 
ಮತ್ತು ಕ್ರಿಯೆಗಳ ಗುಣಮಟ್ಟ: ವನ್ನು ಉತ್ತ ಮಗೊಳಿಸಲು ಶಿಕ್ಷಕರು, ಮೋಲ ಚಾರಕರು 
ಹಾಗೂ ಈಸಾಫೀಸಸಂತ ಕೆ ಗೊಳ್ಳೆ ಲಾದ ಸಂಶೋಧನೆಯೇ 3 ಯಾತ್ಮ ಕ 
'ಸುಶೋಧನೆಯಾಗುತ್ತರೆ. (Action Research is research used by 
teachers, supervisors and administrators to Improve 
‘the quality of their decisions and actions-Good 2 

3. ಕ್ರಿಯಾತ್ಮಕ ಸಂಶೋಧನೆಯು ತತ್‌ಕ್ಷಣದ ಪ್ರೆಯೋಗದೆಡೆಗೆ ಕೇಂದ್ರಿ 
ಕ್ಟ ತವಾಗಿದೆಯೆ. ವಿನಾ ೫83 ತತ್ವ ಪ್ರತಿಪಾದನೆಗಲ್ಲ. ಸ್ಥಳೀಯ ಪ ರಿಸರದಲ್ಲಿ 
ತಗೆನೋರುನ ನ್ಭೆಜ ಸಮಸ್ಯೆಗೆ ಹೆಚ್ಚು ತ ಕೊಡಲಾಗುತ್ತದೆ ಎನ್ನು, ತ್ತಾರೆ ಜೆ. ಡಬ್ಲು. 

ಬೆಸ್ಟರನರು (Action ೫6568701 15 focussed on the med 
ate application, not on the development of theory. 
It has placed its emphasis on a real problem-here and 
now in a local setting—J. W. Best) 

4. ಮೌಲಿಯವರ ಸ್ರಕಾರ ಶಿಕ್ಷಣದಲ್ಲಿ ಯಾವುದೇ ತತ್‌ಕ್ಷಣಿಕ ಸಮಸ್ಯೆಗೆ 
ಪರಿಹಾರ ಕಂಡುಕೊಳ್ಳುವ ಉದ್ದೆ €ಶದಿಂದೆ "ಕ್ಲಗೊಳ್ಳು ವತ ರಿತ ಸಂಶೋಧನೆಗೆ ಕಿ ಕ್ರಿಯಾ 
ತ್ಮಕ ಸಂಶೋಧನ ಎನ್ನ ಲಾಗುತ್ತದೆ. (On the 1 research fai 
at the solution of an immediate problem 15 generally 
known in education as action research—Mouly)*- 
| 5. . ಫೊಕಿ ಮತ್ತು ಗೂಡೆ ಸೈನ್‌ರವರು ಯಾವುದೇ ಕಾರ್ಯೆವನ್ನು ವ್ಯವಸ್ಥಿತ 
ವಾಗಿ ಉತ್ತ ಮಗೊಳಿಸಲು. ಉಪ್ಪೆ (ಶಿಸಿದ ಪ್ರಕ್ರಿಯೆಯೇ ಕ್ರಿಯಾತ್ಮಕ "ಸಂಶೋಧನ 
ಎನ್ನುತ್ತಾ ಕ. (Action Research isthe name of a process 
10107504 to improve action Systematically. — A. hk 
Foshay and M.R. Goodson) 


೨೮ ಮಾನವಿಕ ಕರ್ಣೂಟಿಕ 


ಲ್ಪ ಇ ್‌ಾ ಸ 
ಪೂರ್ಣ ಪ್ರಯತ್ನವಲ್ಲ ವೈಯಕ್ತಿವಾಗಿ ಅಥವಾ ಸಾಮೂಹಿಕವಾಗಿ ಕೈಗೊಳ್ಳುವ ಸೃಜನ 


given endeavour by individuals or group concerned 
with such change and improvement —M.C. Gartheie 
others) 

ಒಬ್ಬ ನಲ್ಲಿ ಕ್ರಿಯಾತ್ಮಕ ಸಂಶೋಧನೆ ಕೈ ಕ್ಷಣಿಕ ಸಮಸ್ಯೆಗಳನ್ನು ಅಧ್ಯಯನ ಮಾಡಿ 
ನಿವಾರರೋಪಾಯಗಳನ್ನು ರೂಪಿಸುವಲ್ಲಿ ಸಹಾಯಕವಾದ ವೈ ಜ್ಞ ನಿಕ ಕಾರ್ಯ 
ವಿಧಾನ ; ಶೈಕ್ಷಣಿಕ ಸಂಶೋಧನಾ ಕ್ಷೇತ್ರದಲ್ಲಿ ತೆರೆಯಲ್ಪಟ್ಟ ಒಂದು ಹೊಸ ಆಯಾಮ. 
ಬೋಧಕ ವರ್ಗದವರು, ಪ್ರಾಚಾರ್ಯರು, ಶಾಲಾ ಆಡಳಿತಗಾರರು ತಮ್ಮ ಕ್ಲೇತ್ರಕ್ಕೆ 
ಸಂಬಂಧಿಸಿದುತೆ ಯಾವಾಗ ಸಮಸ್ಯೆಗಳು ತಲೆದೋರುತ್ತವೆಯೋ ಆ ಕೂಡಲೇ ಆ 
ವೃತ್ತಿಪರ ಸಮಸ್ಯೆಗಳಿಗೆ ಪರಿಹಾರಗಳನ್ನು ತಾವೇ ಸಂಶೋಧನೆಯ ಮೂಲಕ ಕಂಡು 
ಕೊಳ್ಳೆಲು ಸಹಾಯಕವಾಗುತ್ತದೆ. ಶಿಕ್ಷಣ ವ್ಯವಸ್ಥೆಯ ಸಮರ್ಥ ಹಾಗೂ ಸುಲಲಿತ 
ಕಾರ್ಯೆ ನಿರ್ವಹಣೆಗೆ ಹೆಚ್ಚಿ ನ ಸಹಾಯಕಾರಿಯೂ ಹೌದು. 

ಯಾವನೋ ಒಬ್ಬ ಶಿಕ್ಷಕನಾಗಲೀ ಡೆಳಿತಾಧಿಕಾರಿಯಾಗಲೀ ಎದುರಿಸಬೇಕಾದ 
ಸಮಸ್ಯೆ ಅವನಿಗೆ ಮಾತ್ರ ಸೀಮಿತವಾಗಿರಲಹುದು ಇಲ್ಲವೇ ಅನೇಕ ಶಿಕ್ಷಕರು ಹಾಗೂ 
ಆಡಳಿತಾಧಿಕಾರಿಗಳು ಎದುರಿಸಬೇಕಾಗಿರಬಹುದು. ಅವನು ಗುರುತಿಸುವ £ರಿಹಾರವು 
ಸಹಾ ಇತರರಿಗೂ ಸಹಾಯಕವಾಗಬಹುದು. ಅಂದರೆ ಆತ ಗುರುತಿಸಿದ ಅಂಶಗಳನ್ನೇ 
ಆಧರಿಸಿ, ಇತರರು ತಮ್ಮ ಸಮಸ್ಯೆಗಳಿಗೆ ನಿವಾರಣೋಪಾಯಗಳನ್ನು ಪತ್ತೆ ಹೆಚ್ಚಬಹುದು. 
ಆದ್ದರಿಂದ ಕ್ರಿಯಾತ್ಮಕ ಸಂಶೋಧನೆಯು ವೃತ್ತಿ ಪರರಿಂದ, ವೃತ್ತಿಪರರ ಮತ್ತು ವೃತ್ತಿ 
ಸರರಿಗಾಗಿಯೇ ಇರುವ ಸಂಶೋಧನೆ ಎಂದರೆ ಅತಿಶಯೋಕ್ಷಿಯೆನಿಸದು. 

ಸಿ. ಎವರ್‌. ಕು67ರವರ ಪ್ರಕಾರ ಸಂಶೋಧನೆ ಎಂದರೆ ಯಾವುವೇ ಒಂದು ದತ್ತ 
ಸಮಸ್ಯೆಗೆ ಸಂಬಂಧಿಸಿದಂತಹ ಅಂಶಗಳು. ಅದರ ಅರ್ಥ ಹಾಗೂ ಮಹತ್ವಗಳಿಗಾಗಿ 
ಕೈಗೊಂಡೆ ನಿಷ್ಠಾಯುಕ್ತವೂ ಸಮಗ್ರವೂ ಬೌದ್ಧಿಕವೂ ಆದ ಹುಡುಕುನಿಕೆ. ಸಂಶೋಧ 
ನೆಯ ಉತ್ಪನ್ನ ಅಥವಾ ಫಲಿ ತಾಂಶಗಳು ಆಯಾ ಜ್ಞಾನ ಶಾಖೆಗೆ ನಿಶ್ವಾಸಾರ್ಹವಾದ, 
ಸಮರ್ಥಿಸಲು ಸಾಧ್ಯವಾದ ಕೊಡುಗೆಯಾಗಿರುತ್ತದೆ. ಅಂದರೆ ಸಂಶೋಧನಾ ಕಾರ್ಯ 
ದಲ್ಲಿ ಸತ್ಯಾಂಶಗಳೆ ಶೋಧನೆ ನಿ್ಮೆ, ವ್ಯಾಪಕತೆ ಹಾಗೂ ಬುದ್ಧಿವಂತಿಕೆಗಳಿಂದ ಕೂಡಿದ್ದು, 
ಶೋಧನೆಯ ಫಲಿತಾಂಶ ಸಮರ್ಥನೆಗೂ, ನಿಶ್ಚಾಸಾರ್ಹತೆಗೂ ನಿಲುಕುಮತಿರುತ್ತ ದೆ. 
ಸಂಶೋಧನೆಸುನ್ನು ಕುರಿತ ಈ ವ್ಯಾಖ್ಯಾನ, ಅದರ ಇನ್ನೊಂದು ಮಜಸೆನಿಸಿದ ಕ್ರಿಯಾ 


ನ 


ಕ್ರಿಯಾತ್ಮಕ ಸಂಶೋಧನೆ ಅಥವಾ ಕಾರ್ಯಾರ್ಥ ಸಂಶೋಧನೆ ೨೯ 


A ಕ ಸಂಶೋಧನೆಗೂ ಅನ್ತ ಯೆವಾಗುವುದರಲ್ಲಿ ಸಂಶಯವಿಲ್ಲ. ಸಾಮಾನ್ನ ನ್ಯಖಾಗಿ ಮೂಲ 
ಭೊತ ಸಂಶೋಧನೆಗೆ ied ಎಲ್ಲಾ ಲಕ್ಷಣಗಳನ್ನು ಕ್ರಿಯಾತ್ಮಕ ಸಂಶೋಧನೆ 
ಯೆಲ್ಲಿಯೂ ಗುರುತಿಸಬಹುದಾಗಿದೆ. ಶಾಲಾ ಶಿಕ್ಷಣ ಕ್ರಮದ ಅಭಿವೃ ದ್ದಿಗಾಗಿ ಶ್ರಮಿ 
ಸಲು ಈ ಕ್ರಿಯಾತ, ಕ ಸಂಶೋಧನೆಯನ್ನು ಒಂದು ಮಾಧ್ಯಮ ನನ್ನುಗಿ ಪ್ರತಿಪಾದಿಸಿದ 
ಸ್ಪೀಫನ್‌ ಎಂ. ಕೋರಿಯವರ ವ್ಯಾಖ್ಯಾನದ ಸ್ರಕಾರ ಕ ಕ್ರಿಯಾತ್ಮ ಕ ಸಂಶೋಧನೆಯಲ್ಲಿ 
ಜಲಭೊತವಾಗಿ ಕಂಡುಬರುವ ಲಕ್ಷಣಗಳನ್ನು ಕಳಕಾಡುತೆ ಪಟ್ಟ ಮಾರಬಹುದು. 

(1) ಕ್ರಿಯಾತ್ಮಕ ಸಂಶೋಧನೆಯಲ್ಲಿ ವೈಜ್ಞಾ ನಿಕ ಕ್ರಮನನ್ನಳಪಡಿಸಲಾಗಿದೆ. 

(2) ಯಾವುದೇ ನಿರ್ದಿಷ್ಟ ಕ್ಷೇತ್ರದಲ್ಲಿ ವೃತ್ತಿಸರ ಕೆಲಸಗಾರರು ತಿಕ್ಕು ಅವಶ್ಯಕತೆ 
ಗನುಗುಣವಾಗಿ ಸಂಸ್ರ ಜಾಯ” ನಿಷ್ನವಲ್ಲದಿದ ರೂ ಕ್ರಮಬದ್ಧವಾದ ತಿ ಯಾತ್ಮಕ ಕ 
ಸಂಶೋಧನೆಯನ್ನು ಕೈಗೊಳ್ಳಬಹ.ದಾಗಿದೆ. ಈ ಸಂಶೋಧನಾ ಕಾರ್ಯವನ್ನು ನುರಿತ 
ಸಂಶೋಧಕಕಷ್ಟೇ ಅಲ್ಲದೆ ಶಿಕ್ಷಕರು, ವಿದ್ಯಾರ್ಥಿಗಳು, ಪ್ರಾಚಾರ್ಯರು, ಆಡಳಿತಾಧಿಕಾರಿ 
ಗಳು ಮೊದಲಾದವರಿಂದ ಕೈಗೊಳ್ಳಬಹುದಾಗಿದೆ. 

(3) ದಿನವಹಿ ಹಾಗೂ ತತ್‌ಕ್ಷಣದ ಸಮಸ್ಯೆಗಳಿಗೆ ಸಂಬಂಧಿಸಿದ್ದು ಪಠ್ಯಸೂಚಿ, 
ಆಡಳಿತ ಕ್ರಮ್ಮ ಬೋಧನೆ ಕಲಿಕೆ ನಿಧಾನ, ಮೌಲ್ಯಮಾಪನ, ಇತ್ಯಾದಿ ನಿಷಯ 
ಗಳಲ್ಲಿ ವ್ಯವಸ್ಥಿತ ಕಾರ್ಯ ಕೈಗೊಳ್ಳಲು ಸಹಾಯಕವಾಗಿದೆ. 

(4) ಒಂದು ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಸಟ್ಟಂತೆ ನಿರ್ಣಯಗಳು ಹಾಗೂ 
ಕ್ರಿಯೆಗಳಿಗೆ ಮಾರ್ಗದರ್ಶನ ನೀಡುವ್ರೆದು, ಮಾರ್ಪಾಟುಗಳನ್ನು ರೂಪಿಸುವುದು ಮತ್ತು 
ವೌಲ್ಯ ಮಾಸ ನ ಮಾಡುವುದೇ ಕ್ರಿಯಾತ್ಮಕ ಸಂಶೋಧನೆಯ ಪ್ರಮುಖ ಗುರಿಯಾಗಿದೆ. 


ಕ್ರಿಯಾತ್ಮಕ ಸಂಶೋಧನೆಯ ಪ್ರಾಮುಖ್ಯತೆ 


ಪ್ರಜಾಸತ್ತಾತ ಕ ರಾಷ್ಟ್ರ ಗಳ ಅಭಿವೃ ದ ಯಾಗಲು ಪೂರಕವಾಗಿರುವಂತೆ ಕ್ಕ ಕ್ಷಣಿಕ 
ಸಂಸ್ಥೆ ಗಳು ಕಾರ್ಯ ಅ ಹಿಸವ ದಿಸೆಯಲ್ಲಿ” ಕ್ರಿ ಯಾತ್ಮಕ ಸಂಶೋಧನೆಯು ಆತ ಸಂತೆ 
ಸಂಣಾಮಕಾರಿಯಾದ, ಮಹತ್ವಪೂರಕವಾದ ಚಟುವಟಿಕೆಯಾಗಿದೆ ಎಂದಕೆ ಖಾ ನಗೆ 
ಲಾರದು. ಅಂತೆಯೇ ಪ್ರಗತಿಪರ ಸ್ರಜಾಸತ್ತಾತ್ಮಕೆ ಭಾರತದಲ್ಲಿಯೂ ಈ ಕ್ರಿ ಚಿತ ಫೆ 
ಸಂಶೋಧನೆಯೆ ನಫೌಲ್ಯನನ್ನು eR ಕ್ರಿಯಾತ್ಮಕ ತುಶೋದನೆ 
ಯನ್ನು ಕೇವಲ ಸಂಶೋಧನೆಯ ಒಂದು i ಅಲ್ಲದೆ ಕಲಿಕೆಯೆ ಹಾಗೂ 
ಜ್ಞಾ (pnd ನೆಯೆ ಮೂಲಾಧಾರೆ ಎಂದು ಪರಿಗಣಿಸಲಾಗಿದೆ.  ಸಂಶೋಧೆಕನು ಒಂದು 

ಸೈಯನ್ನು ಜ್ಹೇಯನಿಷ ವಾಗಿ ಅಧ್ಯಯನಮಾಡಿ ಪರಿಹಾರ ಕ್ರಮವನ್ನು ಕೆಂಡು 
ಜ್ಯ! ಲು ಕರಿಯ ಪುದರ ಜೊತೆಗೆ ಆಜ್ಞಾ ನವನ್ನು ತನ್ನ ನಿಸ ಜೀವನದಲ್ಲಿ ಅಳವಡಿಸಿ 
ಕೊಳ್ಳು ವೆದನ್ನೂ ಕಲಿಯುತ್ತಾ, ಫೆ, *ಡೆರಿಜಿ ಕಿ ಯಾಶೀಲತೆ, ಸೃಜನಶೀಲತೆಗಳನ್ನು 
ಅಭಿನೃಗ್ಧಿ ಗೊಳಿಸಿಕೊಳ್ಳು ವ್ರೆಸಲಕಿ ಸ್ರ ಸ್ರಜಃಸತ್ತಾತ್ಮ ಕ ಮೌಲ್ಯಗಳನ್ನು “ಕಿ ಕೊಳ್ಳಲೂ 
ಕಾಯ್ದ ನಸಿಕೊಳ್ಳಲೂ ಸಾಧ್ಯವಾಗುತ್ತ ದಿ, ಹಲ ಶಿಕ್ಷಕರು, ಮುಖ್ಯಸ್ಥರು, ಮೌಲ್ಯ 


೨೦ ಮಾನವಿಕ ಕರ್ಣೂಟಿಕ 


ಮಾಪಕರು, ಪಠ್ಯೆ ಸೂಚಿ ನಿರ್ವಾನಕರು ಮತ್ತು. ಇತರರು ತಮ್ಮ ಲೋಸದೋಷ 
ಗಳನ್ನು ಗುರುತಿಸಿಕೊಂಡು, ಅವುಗಳ ನಿವಾರಣೆಗೆ ಪ್ರಯತ್ನಿಸಲು ಸಹಕಾರಿಯಾಗುತ್ತ ದೆ. 
ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ FEE ಕಾರ್ಯಕ್ರ ಮಗಳನ್ನು 
ನಿರೂಪಿಸಲೂ ಆ ಮೂಲಕ ಉದ್ದಿಸ್ಠಿತ ಗುರಿ ಮುಟ್ಟಲೂ ನಿದ್ನಾ ಭರ್ಥಿಗಳ ಅಂಗೀಕಾರ 
ಹಾಗೂ ಗ್ರಾಹಕಶಕ್ತಿಯ ಮಟ್ಟಿ ವನು ಉಚ್ಚ ಗೊಳಿಸಲೂ Bi; ಶಾಲಾ 
ಕಾಲೇಜುಗಳಲ್ಲಿ ತೀವ ಕನ್‌ ಅನೇಕ ಸಮಸ್ಯೆಗಳ-ಪಠ್ಯಸೂಚಿ,ಶಿಸ್ತು, ಬೋಧೆನಾ 
ಶ್ರಮ, ಸಹನಶ್ಯ ಚಟುವಓಕೆಗಳು, ಮಾನಸಿಕ ಸಮಸ್ಯೆಗಳು ಇತ್ಯಾದಿ-ಪರಿಹಾರಕ್ಕೆ 
ಸಂಬಂಧಿಸಿದಂತೆ ಸೂಕ್ತ ಸಲಹೆಗಳನ್ನು ಪಡೆಯಲೂ ಒಟ್ಟಾರೆ ಶಿಕ್ಷಣದ ಬಹುಮುಖ 
ಕ್ಷೇತ್ರಗಳಲ್ಲಿಯೂ ಉತ್ತಮ ಸುಧಾರಣೆಗಳನ್ನು ರೂಪಿಸಲು ಸಹಾಯಕವಾಗಿದೆ. 
ಕ್ರಿಯಾತ್ಮಕ ಸಂಶೋಧನೆಯು ಕೇವಲ ತರಬೇತಿ ಪಡೆದ ಅನುಭವೀ ಸಂಶೋಧ 
ಕರಿಗೆ ಮಾತ್ರ ಸೀಮಿತವಾದದ್ದು ಎಂಬ ಭಾ ವನೆಯನ್ನು ದೂರವಾಗಿಸುತ್ತದೆ. ಶಿಕ್ಷಕರು 
ಹಾಗೂ ಆಡಳಿತಾಧಿಕಾರಿಗಳು "ಎದುರಿಸಬೇಕಾದ ಸಮಸ್ಯೆಗಳ ಬಗೆಗೆ ಜಾಗೃತರಾಗುನಂತೆ 
ಮಾಸುವುದಲ್ಲನಿ ಆ ಸಮಸ್ಯೆಗಳನ್ನು. ಬಗೆಹರಿಸಲು ಅವಸ್ಯಕವಾದ ವೈಜ್ಞಾ ಇ ನಿಕ ನಿಧಾನ 
ದಲ್ಲಿ ತರಬೇತಿ ಪ ಪಡೆಯಲು. ಅವಕಾಶ ಕಲ್ಪಿ ಸಿಕೊಡುತ್ತದೆ. ವೈಜ್ಞಾ ನಿಕ ಹಾಗೂ ಜ್ಜೆ ಯ 
ನಿಷ್ಠ ನುನೋಧೋರಣೆಗಳ ಅಭಿನೃ ನೃದ್ಧಿ ಯೂ ಮು ಸಂಶೋಧನಾ ದೃಷ್ಟಿ ಯನ್ನು 
ಪೋಷಿಸಲಾಗ ಬತ್ತೆ ದೆ. ವೈ ತ್ರಿ ಪರ ಸಂ ತೋ ಧಕ ವಿದ್ಯಾ ರ್ಥಿಗಳು ಶೈಕ್ಷಣಿಕ ಸಂಶೋಧನಾ 
ಕ್ಷೇತ್ರದಲ್ಲಿ ಕೈಗೊಂಡ ಸ ರ್ಕುಗಳು ವಾಸ್ತವವಾಗಿ ಸ: ಕ್ಷೇತ್ರದಲ್ಲಿ ಕೆಲಸ ಮಾಡುವ 
ಸಾಮಾನ್ಯ ವರ್ಗದವರಿಗೆ ತಲುಪುವುದಿಲ್ಲ. ಸಹಜ ಸ ಸಸ್ತಿ ವೇಶದಲ್ಲಿ ಸ ಸಮಸ್ಯೆಗಳನ್ನೆ ದುರಿಸಲು 
ಸಹಾಯೆಕವಾಗುವುದಿಲ್ಲ. ಆದರೆ ಈ ಕ್ರಿಯಾತ್ಮಕ ಸಂಶೋಧನೆ ಸಹಜ ಸನ್ನಿವೇಶದಲ್ಲಿ 
ಸಮಸ್ಯೆಗಳನ್ನು ಎದುರಿಸಿ, ಅವುಗಳಿಗೆ ಸೂಕ್ತ, ಹಸತ ಮಗಳನ್ನು ಕಂಡುಹಿಡಿ 
ಯಲೂ ತಮ್ಮ ಅನುಭನದ ಪ ಪ್ರಯೋಜನಗಳನ್ನು ಹಚ್ಚಿ ತಯ ಯಾರು 
ಸಮಸ್ಯೆಗಳನ್ನು. ಎದುರಿಸಬೇಕಾಗಿತೊ, ಅವರೇ ಗಳ ಜ್‌ ಸದವಕಾಶ 
ಕಾಶವನ್ನು ಕಲ್ಪಿಸಿಕೊಡುತ್ತದೆ. ಮೂಲಭೂತ ಸಂಶೋಧನೆಯಂತೆ ಯಾವುದೇ ಕೃತಕ 
ಸನ್ನಿ ವೇಶ.” ನೆಲ ತೆ ವಿಶೇಷವಾದ ಪೂರ್ವಸಿದ್ಧತೆ ಹಾಗೂ ಶಾಸ್ತ್ರೀಯ ಕಟ್ಟು ಕಟ್ಟ ಳೆಗಳ 
ಅಗತ್ಯವಿಲ್ಲವೆ ರಗ ತಿಯೆ ಸಾಮಾನ್ಯ ಸಹಜ ಸನ್ನಿವೇಶಗಳಲ್ಲರ್ಯೆ ಅವಶ್ಯಕವಾದ “ಟು 
ನಟಿಕೆಗಳನ್ನು ಕೈಗೊಳ್ಳಲು ಅವಕಾಶವಿರುವುದರಿಂದ ವಿಶೇಷವಾದ ಅರ್ಥಿಕ ವೆಚ್ಚವಿಲ್ಲದೆ 
ಬೋಧನಾ ಕಲಿಕೆ ಪ್ರಕ್ರಿಯೆಯ ಗುಣಮಟ ಸಿವನ್ನು ಉತ್ತ ಮಸಡಿಸಲು ಸಾಧ್ಯವಾಗು 
ತ್ತದೆ. 
ಕ್ರಿಯಾತ್ಮ ಕ ಸಂಶೋಧನೆಯಲ್ಲಿ ಮುನೋನ್ಸೆಜ್ಞಾ ನಿಕ ಮೌಲ್ಯವನ್ನೂ ಗುರುತಿಸ 
ಗ ಯಾವ ನ ವ್ಯಕ್ತಿ ತನ್ನ ವೃತ್ತಿಯಲ್ಲಿ ಅಭಿವೃದ್ಧಿ ಹಾಗೂ ಸುಧಾರಣೆಗಳನ್ನು 
ಕಾಣಲು ಜಾ ನೋ ನ ತೇ ಸಂಶೋಧ್ಧಸೆಯನ್ನು ಕೈಗೊಂಡು ತಾ 
ಧಾ ಪ್ರಯೋಗಾತ ಕವಾಗಿ ಆಳವಡಿಸಿಕೊಳ್ಳ ಲು ಆವಕಾಶ ಒದಗಿಸಿ ಕೊಡು 


ಕ್ರಿಯಾತ್ಮಕ ಸಂಶೋಧನೆ ಅಥವಾ ಕಾರ್ಯಾರ್ಥ ಸಂಶೋಧನೆ ೩೧ 


(ತ್ರಾ ನೆ. ಸಂಶೋಧಕ ಸ್ವ ತಃ ವಿಚಾರ ನಿಮರ್ಶೆಗಳಲ್ಲಿ ತೊಡಗುವ್ರೆದರಿಂದ ಬಹುಮೂಲ್ಯ 
_ ಅನುಭವ ಭಾಗ. ದೆ; ಕಲಿಕೆಯಿಂದ ತೃಪ್ತಿಯೂ ಉಂಟಾಗುತ್ತದೆ. 
ಇದು ಶಿಕ್ಷಕರು, ತ KEE ಮೇಲಿ ) ಚಾರಕೆರು ವಿದ್ಯಾರ್ಥಿಗಳು 
ಪೋಷಕರು ಮೊದಲಾದನರೆಲ್ಲರೂ ಪಾರ್ಕೊ ಳೈ ಬಹುದಾದ ಒಂದು ಸಹಕಾರಕೆ 
ಉದ್ಯಮ ಶಿಕ್ಷಣ ಕ್ರಮದಲ್ಲಿ ಯಾವು ರೀತಿಯ ಅಭಿ ನೃದ್ಧಿಯಾಗಬೇಕಾದರೆ 
ಇತರರೆಲ್ಲರ ಸಹಕಾರ ಅತ್ಯಗತ್ಯ. ಸಂಶೋಧನಾ ಕಾರ್ಯ ಒಲ್ಬ ವ್ಯಳ್ತಿಯಿ:ದಲೇ 
ಕೈಗೊಂಡದ್ದಾ ದರೂ ಅದನ್ನು ಪೂರ್ಣಗೊಳಿಸಲು ಬಹುತೇಕವಾಗಿ ಹಲವಾರು 
ವ್ಯಕ್ತಿ ಗಳ ಸಹಕಾರ ಅಗತ ವೆಫಿಸುತ್ತ ದೆ.ಉದಾ :_ ಶಾಲಾ ಚಟುವಟಿಕೆಗಳಿಗೆ ಸಂಬಂಧಿಸಿ 
| ದಂತೆ ಸಂಶೋಧನೆ ಕೈಗೊಳ್ಳಲೂ ಅದರ ಫಲಿತಾಂಶವನ್ನು ಅಳವಡಿಸಿಕೊಳ್ಳಲೂ ಸಹ 
. ಕಾರ ದೊರೆಯದಿದ್ದಕೆ ಶಾಲಾ ವ್ಯ ವಸ್ಕೆಯನ್ನು  ಉತ್ತಮುಸಡಿಸಲಾಗುವುದಿಲ್ಲ. 
ಪರಿಣಾಮಕಾರಿಯಾದ ಜೋಧನಾಕ್ರ ಮ ಹಾಗೂ ಚಟುನಬಕಳನ್ನು ಬೋಧಕ ಕುಡು 
' ಕೊಂಡರೂ, ಶಾಲಾ ಮೇಲ್ವಿ ಚಾರಕ ವರ್ಗದವರಿಂದ, ಪೋಷಕ ವಗ ಬಜ ಸಹಕಾರ 
ದೊರೆಯದಿದ್ದಲ್ಲಿ ೦ ಅವುಗಳನ್ನು ಪ ಪ್ರತಿದಿನದ ಬೋಧನೆಯಲ್ಲಿ ಅಳವಡಿಸಿಕೊಳ್ಳಲು ಸಾಧ್ಯ 
ವಾಗುವುದಿಲ್ಲ. 


| ಮೂಲಭೂತ ಸಂಶೋಧನೆ pe ಸತ್ಯ Bs ಕೈಗೊಂಡ ನಿಷ್ಕಾಯುಕ್ತೆ 
ವೈಜ್ಞಾ ನಿಕ ಹುಡುಕುವಿಕೆ. ಇದನ್ನು il ದಾಯೆ ಬದ್ದ ಸೋದೆ (tradit- 
ional research) ಎಂದೂ po ಅನೇಕ ನಿಯಮಗಳು ಹಾಗೂ 
ನಿರೂಪಣೆಗಳನ್ನು ಕಂಡುಹಿಡಿಯೆನ ಮೂಲಕ ತತ್ವ ಪ್ರತಿಸಾನನೆ ಮಾಡುವುದೇ ಇದರೆ 
ಪ್ರಮುಖೋದ್ಹೀಶ. ಸಂಶೋಧನೆಯ ಫಲಿತಾಂಶಗಳ ಅನ್ವಯ ನೌಣವಾಗುತ್ತದೆ. 
ಕ್ರ ಯಾತ್ಮಕ ಸಂಶೋಧನೆಯಲ್ಲಿ ಮೂಲಭೂತ ಸಂಶೋಧನೆಯ ಸೆಳೆಯಿದ್ದ ರೂ ತತ್‌ 
ಕ್ಷಣದ ಸ ಸಮಸ್ಯೆಗಳಿಗೆ ತ್ಲೆ ರಿತವಾಗಿ ಪರಿಹಾರ ಸೂಚಿಸುವೆಡೆಗೆ ಅದು ಕೇಂದಿ ್ರೀಕೃ ತವಾಗಿದೆ. 
ಸಹಜ ಸನ್ನಿವೆ (ಶಗಳಲ್ಲಿ *ಕ್ಷಕನಾಗಲೀ, ಆಡಳಿತಾಧಿಕಾರಿಯಾಗಲೀ ರಿತು 
ಎದುರಿಸಬೇಕಾದ ಸಮಸ್ಯೆಗಳ ಅಧ್ಯಯನಕ್ಕೆ ಆ ಕೂಡೇ ಪ್ರಯತ್ತ ಶಿ ಸಲಾಗುತ್ತದೆ. ಆದರೆ 
ಕಾರ್ಯ ನಿರ್ನಹಣೆಯಲ್ಲಿ ಮೂಲಭೂತ ಸಂಶೋಧನೆಯಲ್ಲಿ ರುವಂತೆ ಸಂಕೀರ್ಣತೆಯಿಲ್ಲ 
ದಿರುವುದರಿಂದ ಸಾಮಾನ್ಯನಿಗೂ ಕೂಡ ಸುಲಭಗಾ ಹ್ಯವಾಗಿರುತ್ತದೆ . ಅಂತೆಯೇ ಇದು 
ಮೂಲಭೂತ ಸಂಶೋಧನೆಗಿಂತ ಸರಿಣಾಮಕಾರಿಯೂ ಸುಲಭ ಸಾಧಿತವೂ ಎನ್ನಲಾಗು 
ತಡೆ. 
| ಸ ಮೂಲಭೂತ ಸಂಶೋಧನೆ ಹಾಗೂ ಕ್ರಿಯಾತ್ಮಕ ಸಂಶೋಧನೆಗಳೆರಡೂ ಬಹು 
' ತೇಕಣಾಗಿ ಸಮಾನ ಅಂಶ ಶಗಳನ್ನು ಹೊಂದಿದ್ದ ರೂ ಕು ವ್ರ ಅಂಶಗಳಿಂದ ಅನ್ರೆಗಳನ್ನು 
] ಪ್ರತ್ಯೇಕಿಸಬಹುದಾಗಿದೆ. ಈ ದಿಸೆಯಲ್ಲಿ ಬಹುಮುಖ್ಯವಾದ ಅಂಶವೆಂದರೆ ಸಂಶೋಧಕನ 


೩೨ ಮಾನವಿಕ ಕರ್ಣೂಟಿಕ 


ಪ್ರೇರಣಾಶಕ್ತಿ. ಮೂಲಭೂತ ಸಂಶೋಧನೆಯಲ್ಲಿ ತ್ವರಿತವಾಗಿ ತನ್ನ ಸಮಸ್ಯೆಗೆ ಆದಷ್ಟು 
ವಸ ನಿಷ್ಠ ಅಧ್ಯಯೆನದೀದಾಗಿ ಸರಿಹಾರಗಳನ್ನು ಕೆಂಡುಕೊಳ್ಳಲು ಮತ್ತು ತನ್ನ 
— 9 
ಅಭ್ಯಾಸಗಳನ್ನು ಉತ್ತಮಪಡಿಸಿಕೊಳ್ಳಲು ಆತ ಪ್ರೇರಿತನಾಗುಶ್ತಾನೆ. ಉತ್ತಮ ಬೋಧ 
ಕನು ತನ್ನ ನಿದ್ಯಾರ್ಥಿಗಳಿಗೆ ಅತಿ ನಿಕಟವರ್ತಿಯಾಗಿದ್ದು ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು 
ಗುರುತಿಸಿ ಸರಿಹಾರ ಸೂಚಿಸುವುದಕ್ಟಾಗಲೀ, ತನ್ನ ಬೋಧನಾಕ್ರಮ ಆಥವಾ ಮೌಲ್ಯ 
ಮಾಪನ ಕ್ರಮನನ್ನು ಮಾರ್ಸಡಿಸಿಕೊಳ್ಳುವುದಕ್ಕಾಗಲೀ, ಪ್ರಯತ್ನಿ ಸಬಹುದು. ಈ 
ದಿಸೆಯಲಿ ಇತರರು ನಡೆಸಿದ ಮೂಲಭೂತ ಸಂಶೋಧನೆಗಳಿಂದ ಕಂಡು ಬಂದ ಅಂಶ 
ಗಳನ್ನು ತನ್ನ ಯೋಜನೆಯಲ್ಲಿ ಅಳವಡಿಸಿಕೊಳ್ಳುವ ಪ್ರಯತ್ನದಲ್ಲಿ ಬೋಧಕ ಅನೇಕ 
ವೇಳೆ ನಿಫಲನಾಗುವ ಸಂಭವವಿದೆ. ಆದರೆ ಕುತೂಹಲಕಾರಿಯಾಗಿ ತಾನೇ ಸ್ವತಃ ಸಮಸ್ಯೆ 
ಯನ್ನು ಅಳವಾಗಿ ಅಧ್ಯಯನ ಮಾಡಿ ಪರಿಹಾರಕ್ಕಾಗಲೀ, ಸುಧಾರಣೆಗಾಗಲೀ ಸೂಕ್ತ 


A 
ಕ್ರಮವನ್ನು ಯೋಜಿಸಿದಲ್ಲಿ ಜಯೆಲಭಿಸುವ ಸಾಧ್ಯತೆ ಅಧಿಕವಾಗಿದೆ. ತಾನೇ ಸ್ವತಃ 


ಸಮಸ್ಯೆಯನ್ನು ಸ್ಪ ಪ್ಟವಾಗಿ ವಿರೂಸಿಸಿ ಕೈಗೊಳ್ಳಬಹುದಾದ ಕ್ರಿಯಾ ಚಟುವಟಿಕೆಗಳ 
ಬಗೆಗೆ ಪ್ರಾಕಲ್ಪನೆಗಳನ್ನು (hypothesis) ನಿರೂಪಿಸಿ, ಆ ಕ್ರಿಯೆಗಳಲ್ಲಿ ತಾನೇ 
ಪಾಸೊಂಡು ಆಗುಹೋಗುಗಳನ್ನು ಸನಾಕ್ರಿಸಿ, ಫರಿತಾಂಶಗಳನ್ನು ಸಾಧಾರಣೀಕರಿಸಿ 
ಕೊಳ್ಳುವುದರಿಂದ ಈ ಎಲ್ಲ ಭಾವನೆಗಳನ್ನು ಕರಗತ ಮಾಡಿಕೊಳ್ಳಲು ಸಾಧ್ಯವಾಗು 
ವಷ್ಟು ಮಟ್ಟಿಗೆ ಇದೆಲ್ಲವನ್ನೂ ಇತರ ಸ:ಕೋಧಕರು ಒದಗಿಸಿಕೊಟ್ಟಾಗ ಸಾಧ್ಯವಾಗ 
ಲಾರದು ಕ್ರಿಯಾತ್ಮಕ ಸಂಶೋಧನೆಯಲ್ಲಿ ತಾನು ಯೋಚಿಸಿದ ಚಟುವಟಿಕೆಯನ್ನು 
ತತ್‌ ಕ್ಷಣದಲ್ಲಿಯೇ ಕಾರ್ಯರೂಪಳ್ಸಿಳಿಸಿ ಸಫಲತೆ ವಿಫಲತೆಗಳನ್ನು ಕಂಡುಕೊಳ್ಳುವುದು 
ಗಣನೀಯವಾದ ಅಂಶ. ಇದು ಹೆಚ್ಚ ಪರಿಣಾಮಕಾರಿ ಎನಿಸುತ್ತದೆ. 
ಸಾಂಪ್ರದಾಯಬಡ್ಡ ಸಂಶೋಧನೆಯಲ್ಲಿ ಆದಿಯಿಂದ ಅಂತ್ಯದವರೆಗೆ ಅಗತ್ಯವಾದ 
ಚರಾಂಶಗಳೆಲ್ಲನನ್ನು, ಪರಿಸರವನ್ನು ನಿರ್ಬಂಧಿಸಿ ಪ್ರಾಕಲ್ಪನೆಗಳನ್ನು ಪರೀಕ್ಷಿಸಲು 
ತೊಡಗುವ್ರದರಿಂದ ನಿಖರತೆ ಹಾಗೂ ನಿರ್ದಿಷ್ಟತೆ ಇರುತ್ತದೆ. (ಸಾಮಾಜಿಕ ವಿಜ್ಞಾನ 
ವಿಷಯಗಳಲ್ಲಿ ನೂರಕ್ಕೆ ನೂರರಷ್ಟು ನಿರ್ದಿಷ್ಟತೆಯನ್ನು ಕಾಣಲು ಸಾಧ್ಯವಿಲ್ಲ.) ಕ್ರಿಯಾ 
ತ್ಮಕ ಸುಶೋಧನೆ ಯಲ್ಲಿ ಯಥಾವತ್ತಾಗಿ ನಡೆಯುತ್ತಿರುವ ತರಗತಿಯ ಸಂಕೀರ್ಣ 
ಸಂಸರದಲ್ಲಿಯೇ ನೈಜ ಸನ್ನಿವೇಶದಲ್ಲಿಯೇ ಯಾವ ನಿರ್ಬಂಧನೆಯೂ ಇಲ್ಲದೆ ಪರಿಶೀಲನೆ 
ಯನ್ನು ಕೈಗೊಳ್ಳು ವುದರಿಂದ ಚರಾಂಶಗಳ ಬಾಹುಳ್ಯತೆಯ ಪರಿಣಾಮದಿಂದಾಗಿ ನಿಖರತೆ 
ಹಾಗೂ ನಿರ್ದಿಷ್ಟತೆ ಕಂಡುಬರುವುದಿಲ್ಲ. ಈ ಸಂಶೋಧನೆ ಬಹಳಷ್ಟುಮಟ್ಟಿಗೆ ಕ್ರಮಾನು 
ಗತವಾಗಿ ಸಾಗಿದ್ದಾಗ ಫಲಿತಾಂಶಗಳು ಹೆಚ್ಚು ವೈಜ್ಞಾ ನಿಕವೂ, ಉಪಯುಕ ವೂ 
ಆಗಿರಲು ಸಾಧ್ಯ. ಸಾಂಸ್ರದಾಯೆಬದ್ಧ ಸಂಶೋಧನೆಯಲ್ಲಿ ಯೋಜನೆಯ ಪ್ರಕಾಕ 
ನಿರ್ಧರಿಸಲಾದ ಪ್ರಾಯೋಗಿಕ ಕ್ರಮ ಅಥವಾ ಮಾದರಿಯನ್ನೇ ಕೊನೆಯವರೆಗೂ 
ಉಳಿಸಿಕೊಳ್ಳ ಲಾಗುತ್ತದೆ. ಯಾವುದೇ ಕಾರಣದಿಂದಾಗಿ ಹಾಕಿಕೊಂಡ ನಿರ್ಬಂಧನೆ 


ಗಳನ್ನು ಸಡಿಲಗೊಳಿಸಲಾಗುವುದಿಲ್ಲ. ಆದರೆ ಕ್ರಿಯಾತ್ಮಕ ಸಂಶೋಧನೆಯಲ್ಲಿ 


ಕ್ರಿಯಾತ್ಮಕ ಸಂಶೋಧನೆ ಅಥವಾ ಕಾರ್ಯಾರ್ಥ ಸಂಶೋಧನೆ ಪಿ 


ನಿರ್ಬಂಧಿತ ಪ್ರಾಯೋಗಿಕ ಕ್ರಮದ ಅಗತ್ಯವಿಲ್ಲ ; ಅವಶ್ಯಕನೆನಿಸಿದಲ್ಲಿ ಕಿ ಕ್ರಿಯಾತ್ಮಕ 
ಪ್ರಾಕ್ಕಲ್ಪನೆಗಳನ್ನು (Action hypotheses) ಕೈಗೊಳ್ಳ ಬೇಕಾದ ಕ್ರಿಯಾತ” ಈ 
ಚಟುವಟಿಕೆಗಳನ್ನು ಮಾರ್ಪಡಿಸಿಕೊಳ್ಳ ಬಹುದು. ಇದರಿಂದ ತಿಳಿದು ಬರುವ ಅಂಶ 
ವೆಂದರೆ ಎರಡೂ ರೀತಿಯೆ ಸಂಶೋಧನೆಯ ಗುಣಮಟ್ಟವನ್ನು ನಿರ್ಧರಿಸುವಾಗ ಬೇರೆ 
ಬೇಕೆ ಅಂಶಗಳನ್ನು ಅವಲಂಬಿಸಲಾಗುತ್ತದೆ. ಸಂಶೋಧನೆಯ ಮೌಲ್ಯ ನಿರ್ಧರಿಸಲು 
ಸಾಂಪ್ರದಾಯಬದ್ಧ ಸಂಶೋಧನೆಯಲ್ಲಿ ಅನಲಂಬಿತ ಜ್ಞಾ ನದ ಪ್ರಮಾಣವನ್ನೂ 
ಕ್ರಿಯಾತ್ಮಕ ಸಂಶೋಧನೆಯಲ್ಲಿ ಉಂಟಾಗಬಹುದಾದ ಸುಧಾಗಣಾ ಮಟ ಸಿವನ್ನೂ 
ಆಧಾರವಾಗಿಟ್ಟು ಕೊಳ್ಳ ಬೇಕು. 

ಸಾಂಪ್ರದಾಯಬದ್ಧ ಸಂಶೋಧನೆಯಲ್ಲಿ ನಿಶ್ಚವನ್ನು (population) ಅಥವಾ 
ಜನತೆಯನ್ನು ಪ್ರತಿನಿಧಿಸುವ ಪ್ರತಿದರ್ಶವನ್ನು (sample) ಉಪಯೋಗಿಸಿಕೊಂಡು 
ಪಡೆದ ಫಲಿತಾಂಶಗಳನ್ನು ಇಡೀ ವಿಶ್ವಕ್ಕೆ ಸಾರ್ವತ್ರೀಕರಿಸಲಾದರೆ ಕ್ರಿಯಾತ್ಮಕ 
ಸಂಶೋಧನೆಯಲ್ಲಿ ಆಯ್ಕೆ ಮಾಡಿಕೊಳ್ಳುವ ಪ್ರತಿದರ್ಶ ವಿಶ್ವವನ್ನು ಪ್ರತಿನಿಧಿಸಲೇ 
ಬೇಕಾಗಿಲ್ಲ. ಅಂತೆಯೇ ಫಲಿತಾಂಶಗಳನ್ನು ಇಡೀ ವಿಶ್ವಕ್ಕೆ ಸಾರ್ವತ್ರೀಕರಿಸಲಾಗು 
ವುದಿಲ್ಲ. ಉದಾಹರಣೆ 8 ನೆಯ ತರಗತಿ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತೆ ಸಾಂಸ್ರ 
ದಾಯಬದ್ಧ ಸಂಶೋಧನೆ ಕೈಗೊಂಡರೆ, ಆ ಸಂಶೋಧನೆಯಲ್ಲಿ ಇಡೀ ರಾಜ್ಯದಲ್ಲಿರುವ 
ಎಲ್ಲಾ ಭಾ 8ನೆಯ ತರಗತಿಯ ಎಲ್ಲಾ ವಿದ್ಯಾರ್ಥಿಗಳನ್ನೂ (ವಿಶ್ವವನ್ನು) 
ಪ ಪ್ರಯೋಗಕ್ಕಾಗಿ ಸರಿಗಣಿಸಲಾಗುವ್ರೆದಿಲ್ಲ. ಅವರೆಲ್ಲರನ್ನೂ ಪ ಪ್ರತಿನಿಧಿಸುವ ಒಂದು ಚಿಕ್ಕ 
ಗುಂಸನ್ನು ಪ್ರತಿದರ್ಶವನ್ನಾಗಿ ಆಯ್ಕೆ ಮಾಡಿಕೊಂಡು ಪಡೆದೆ ಫಲಿತಾಂಶಗಳನ್ನು ಇಡೀ 
ವಿಶ್ವಕ್ಸೆ ಸಾರ್ವತ್ರೀಕರಿಸಲಾಗುತ್ತ ದೆ. ಆದರೆ ಕ್ರಿಯಾತ್ಮಕ ಸುಶೋಧನೆಯನ್ಲಿ. ಒಂದು 
ನಿರ್ದಿಷ್ಟ ಶಾಲೆಯ 8 ನೇ ತರಗತಿಯ ನಿದ್ಯಾರ್ಥಿಗಳಿಗೆ ಸಂಬಂಧಿಸಿದ ಫಲಿತಾಂಶಗಳು 
ಆ ಗುಂಪಿಗೆ ಮಾತ್ರೆ ಸೀಮಿತವಾಗಿರುತ್ತ ದೆಯೇ ವಿನಾ ಇಡೀ ವಿಶ್ವಕ್ಕೆ ಸಾರ್ವತ್ರಿ ೇಕರಿಸ 
ಲಾಗುಪ್ತೆದಿಲ್ಲ. ಆ ನಿರ್ದಿಷ್ಟ ಗುಂಪಿನ ಮಕ್ಕಳ ಸಮಸ್ಯೆ ರಾಜ್ಯದ ಎಲ್ಲಾ ಶಾಲೆಗಳ 
ತರಾ ಅವರಿಗೆ ಅಗತ ವೆನಿಸಿದ ಸಂಶೋಧನಾ ವಿಷಯ ಇತರರಿಗೆ 

ನಸ್ಯ ಕವಲ್ಲದಿರಬಹುದು. ಒಂದೊಂದು ಶಾಲೇ ತನ್ನದೇ ಆದ ವಿಶಿಷ್ಟತೆಗಳಿಗನುಗುಣ 
ವಾಗಿ ಸಂಶೋಧನೆಗೆ ವಿನಿಧ ವಿಷಯಗಳನ್ನು ಮೊರಕಿಸಿಕೊಳ್ಳಬಹುದು. ಅಂದರೆ 
ಕ್ರಿಯಾತ್ಮಕ ಸಂಶೋಧನೆಯ ವ್ಯಾಪ್ತಿ ಸೀಮಿತವಾಗಿದೆ. ಎಂದರ್ಥ. ಕೆಲವು ವೇಳೆ 
ಕ್ರಿಯಾತ್ಮಕ ಸಂಶೋಧನೆಯು ಅತಿ ವೈಯಕ್ತಿ ಕ ಮಟ್ಟಕ್ಕೂ ಇ ನ 
ಒಬ್ಬ ನಿದ್ಯಾರ್ಥಿಗಾಗಿ ಕೆ ಕೈಗೊಂಡ ಕ ಕ್ರಮದಿಂದ ದೊರೆತ ಪರಿಹಾರ ಮಕ್ಕೊಬ್ಬ ್ಯಾರ್ಥಿಗೆ 
ಸೆರಿಯೆನಿಸಲಾರದು. ಆಯಾ ಸನ್ನಿ ವೇಶಕ್ಕೆ ಮತ್ತು ಆಯಾ ವ್ಯಕ್ತಿಗೆ ಮಾತ್ರ ಉಟ 
ವಂತಹದಾಗುತ್ತದೆ. ಉದಾ ಹರಣೆಗೆ, ಒಬ್ಬ ವಿದ್ಯಾರ್ಥಿ ದಿನವೂ ಹೊತ್ತು ಮೀರಿ 
` ಶಾಲೆಗೆ ಬರುವ ಒಬ್ಬ ವಿದ್ಯಾರ್ಥಿ ಪಾಠ ವಿಷಯವನ್ನು ಕಲಿಯಲು ತೊಂದರೆ ನಡುವ 


5 


ತಿಲ ಮಾನವಿಕ ಕರ್ಣಾಟಕ 


ತತ್ತ್ಯಾದಿ ವೈಯಕ್ತಿಕ ಸಮ್ಮತ್ಯೈತಳನ್ನು ನಿವಾರಿಸಲು ಪ್ರಸ್ಯೇ ೇಕವಾಗಿಯೇ ಕಿ ಕ್ರಿಯಾತ್ಮಕ 
ಸಂಶೋಧನೆಯನ್ನು ಕೆ ಗೊಳ್ಳ ಬೇಕಾಗುತ್ತದೆ. ; 
ಕ್ರಿಯಾತ್ಮಕ ಸಂಶೋಧನೆಯ ಫಲಿತಾಂಶಗಳನ್ನು ಇಡೀ ವಿಶ್ವಕ್ಕೆ ಸಾರ್ವತ್ರೀ 
ಕರಿಸಲು  ಸಾಧ್ಯವಲ್ಲದಿದ್ದ ರೂ ಸಂಶೋಧನೆಯನ್ನು ಕೈಗೊಂಡ ೨ ಪರಿಸರ ಹ ಸಮಸ್ಯೆ 
ಯನ್ನೇ ಎದುರಿಸಬೇಕಾದ ಸಂದರ್ಭಗಳಿಗೆ ಅಳವಡಿಸಿಕೊಳ್ಳಬಹುದಸ್ಟೇ. ಉದಾಹರಣೆ. 
ಇಂದು ಯಾನ್ರೆನೇ ಒಂದು ನಿರ್ದಿಷ್ಟ ಶಾಲೆಯ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ 
ಬೋಧಿಸುವ ಕ್ರಮದಲ್ಲಿ ಗಾಗ ಸೃಥಂಥ ನೆ ಸಂಶೋಧನೆಯ ಫಲಿತಾಂಶಗಳನ್ನು 
ಮುಂದೆ ಕೆಲವಾರು ವರ್ಷಗಳವರೆಗೆ ಆ ಶಾಲೆಯ 8ನೇ ತರಗತಿಯ ವಿದ್ದಾ ರ್ಥಿಗಳಿಗೆ 
ಅಳವಡಿಸಿಕೊ: ನ ಬಹುದಾಗಿರುತ್ತೆದೆ. ಅಂದರೆ ವರ್ತಮಾನಕಾಲಿಕ ಪಾರ್ಶ್ವಸ್ಥ ವಿಸ್ತಾರ 
ಕಾಗಿ (lateral extension) ಸಾರ್ವತ್ರೀಕರಣ ಸಾಧ್ಯನಲ್ಲದಿದ್ದರೂ ಭವಿಷ್ಯ 
ಸಾಲಕ್ಕೆ ಕೊಂಡೊಯ್ಯುವ ಶೃಂಗರೂಪಿ ವಿಸ್ತಾರಕ್ಕೆ (vertical extension) 
ಸಾಧ್ಯವಾಗುತ್ತದೆ ಎಂಬುದನ್ನು ಒಪ್ಪಿ ಕೊಳ್ಳಬಹುದಾಗಿದೆ. 
ಒಬ್ಬೆ ನಲ್ಲಿ ಮೂಲಭೂತ ಸಂಶೋಧನೆಯಂತೆ ಸಂಕೀರ್ಣವೂ, ಸಾಂಪ್ರದಾಯ 
ಬದ್ಧವೂ, ನಿಶಾಲವ್ಯಾಸ್ಮಿಯೊ ಉಳ್ಳದಾಗಿರಸೆ ಕ್ರಿಯಾತ್ಮಕ ಸುಶೋಧನೆಯು ಸರಳ 
ವಾಗಿದ್ದು, ಸೀಮಿತ ವ್ಯಾಸಿ, ಸಡೆದಿದ್ದು ಯಾವುದೇ ನಿರ್ಬಂಧಿತ ಪ್ರಾಯೋಗಿಕ ಕ್ರಮಕ್ಕೆ 
(ಸಂಪ್ರದಾಯಕ್ಕೆ) ಒಳಸಡುವುದಿಲ್ಲ. “ಅತಿ ಸರಳವೂ, ಸುಲಭವೂ ಆದ ಪ್ರತಿದರ್ಶೀಕರಣ 
(sampling) ಹಾಗೂ ಸಂಖಸ್ಯಶಾಸ್ತ್ರಾತ್ಮ' ಕ ವಿಶ್ಲೇಷಣಾ ಕ್ರಮವನ್ನು (statisti- 
cal analysis) ಅಳವಡಿಸಲಾಗುತ್ತದೆ. ಕನಿಷ ಸ ತಮ ತರಬೇತಿಯಸ್ಸೆಃ ಪಡೆದಿದ್ದು 
ಸುಶೋಧಕೆನೇ ಸಕ್ತಿಯವಾಗಿ ಪಾಲ್ಗೊಂಡು ಸೂಕ್ಷ ಸುಧಾರಣೆಗಳನೂ ತ ಪರಿಹಾರ 
ಗಳನ್ನೂ ಕಂಡುಕೊಳ್ಳಲು ಸಹಾಯಕವಾಗಿದೆ. ಈ ಸುಶೋಧನೆಖಯಲ್ಲಿ ಅಡಗಿರುವ 
ಕಾರ್ಯ ವಿಧಾನವೆದರೆ, ಸಮಸ್ಯೆಗೆ ಕಾರಣನನ್ನು ಅರಿತು ಅದನ್ನು ನಿವಾರಿಸಲು 
ತಕ್ಷಣದ ಕಾರ್ಯಕ್ರಮ ಕೈ ಗೊಳ್ಳು 'ವ್ರೆದೇ ಆಗಿದೆ... ಅಂತೆಯೇ ಶಿಕ್ಷಣದ ಕಾರ್ಯವು 
ಸಫಲಗೊಂಡು ವಿದಾ ಮಧ ಅಭಿನೃದ್ಧಿ ಕಾರ್ಯ ಸಾಧಿಸಲು ಕ್ರಿಯಾತ್ಮಕ ಸಂಶೋ 
ಧನೆಯು ಒಂದು ಸುನರ್ಣಸಾಧನವಾ ಚತ್ರ 


ಕ್ರಿಯಾತ್ಮಕ ಸಂಶೋಧನೆಯ ವಿಧಾನ 
(Methodology of Action Research) 


ಕೆ ಯಾತ್ಸ ಕ ಸಂಶೋಧನೆಯಲ್ಲಿ ಸಾಂಪ್ರದಾಯಬದ್ಧ ಸಂಶೋಧನೆಯಷ್ಟು ಕಟ್ಟು 
ನಿಟ್ಟಾಗಿ ಎಲ್ಲಾ ಹೆಂತಗಳನ್ನು ್ಸಿ ನಿರ್ಬಂಧಿತವಾಗಿ ಅನುಸರಿಸಬೇಕಾಗಿಲ್ಲ. ಹ 
ಮಾತ್ರಕ್ಕೆ ಜೋಧಕನಾಗಲೀ. ಆಡಳಿತಾಧಿಕಾರಿಯಾಗಲೀ ಯಾನ್ರೆದೇ ಸಮಸ್ಯೆ ಯ 
ಬಗೆಗೆ ಯಾವ ಕಟ್ಟು ಪಾಡುಗಳೂ ಇಲ್ಲದೆ ತನಗಿಷ್ಟ ಬಂದ ರೀತಿಯಲ್ಲಿ ನಡೆಸ We 
 ದೆಂದಲ್ಲ. ಆದ್ದರಿಂದ ಕ್ರಿ ಯಾತ್ಮಕ ಸಂಶೋಧನಾ ತಾಕು ನಿರ್ಬಂಧತಮ 


| 


ಕ್ರಿಯಾತ್ಮಕ ಸಂಶೋಧನೆ ಅಥವಾ ಕಾರ್ಯಾರ್ಥ ಸಂಶೋಧನೆ ೩೫ 


' ವಾಗಿಲ್ಲದಿದ್ದರೂ ಒಂದು ಗೊತ್ತುಪಡಿಸಿದ ಸಕ್ರಮವನ್ನು ಅನುಸರಿಸಬೇಕಾಗುತ್ತದೆ. 


ಈ ಕ್ರ ಮದ. ಪ್ರಮುಖ ಹುತಗಳನ ತ ಕೆಳಕಂಡಂತೆ ಪಟ್ಟಿ ಮಾಡಬಹುದು. 

(1) ಸಮಸ್ಯೆಯನ್ನು ಗುರುತಿಸುವುದು- -(1667118081108 of the 
problem) 

(2) ಸಮಸ್ಯೆಯನ್ನು ನಿರ್ದಿಷ್ಟವಾದ ಸ್ವರೂಸದಲ್ಲಿ ನಿರೂಪಿಸುವುದು 
(Defining and delimiting the problem) 

(3) ಸ ಸಮಸ್ಯೆ ಗೆ ಸಂಬಂಧಿಸಿದಂತೆ ಸಂಭವನೀಯ ಕಾರಣಗಳನ್ನು ವಿಸ್ಲೀಷಿಸುವುದು. 
(ಸ0219ೇ8 of the probable ೦೩೦5 ೦1 the 
problem) 

(4) ಸಮಸ್ಯೆಯ ನಿವಾರಣೆಗೆ ಕ್ರಿಯಾತ್ಮಕ ಪ್ರಾಕ್ಕಲ್ಪನೆಗಳನ್ನು ರೂಪಿಸಿ 
ಕೊಳ್ಳು ನ್ರೆದು. 

(Formulation of action hypotheses) 

(5) ಕ್ರಿಯಾತ್ಮಕ ಪ್ರಾಕ್ಸುಲ್ರನೆಗಳನ್ನು ಪರೀಕ್ಷಿಸಲು ಸೂಕ್ತವಾದ ಕ್ರಿಯಾತ್ಮಕ 
ಕಾರ್ಯಕ್ರಮವನ್ನು ನಿರೂಪಿಸಿ ಸಂಶೋಧನಾ ಕಾರ್ಯವನ್ನು ನಡೆಸಿ 
ಕೊಂಡು ಹೋಗುವುದು. 

(Action programme to test the action hypo- 
theses) 

(6) ಕ್ರಿಯಾತ್ಮಕ ಕಾರ್ಯಕ್ರಮದ ಮೌಲ್ಯಮಾಪನ ಮಾಡುವುದು. 


ಗಂ of the action programme 


(1) ಸಮಸ್ಯೆಯೆನ್ನು ಗುರುತಿಸುವುದು : 

ಇದು ಕ್ರಿಯಾತ್ಮಕ ಸಂಶೋಧನೆಯಲ್ಲಿ ಪ್ರಸ್ರಥಮವೂ, ಪ್ರಮುಖವೂ, 
ಪ್ರಬಲವೂ ಜಂ BA ಯಾರೇ ಸಂಶೋಧಕನಾಗಲೀ ತನ್ನಿ ಕಾರ್ಯದಲ್ಲಿ 
ಮು೨ದುನರಿಖುಲು ಮೊದಲು ಸಮಸ್ಯೆಯನ್ನು ಗುರುತಿಸಿ, ಅದರ ಸ್ವರೂಪ ಹಾಗೂ 
ತೀವ್ರ ತೆಯನ್ನು ಅರಿತುಕೊಳ್ಳಬೇಕು. ಸಮಸ್ಯೆ ಯನ್ನು ಎಷ್ಟ ರಮಟ ಗೆ ಮನವರಿಕೆ 
ಮಾಡಿಕೊಂಡಿರಲಾಗುತ್ತ sk ಅಷ್ಟರ ಮಟ್ಟಿಗೆ ಸತಾರ ಯತ್ನ ಫಲಸ್ರದ 
ವಾಗಲು ಸಾಧ್ಯವಾಗುತ್ತದೆ. ಒಂದು ಸದ ಸಮಸ್ಯೆಯನ್ನು ಆಯ್ಸೆಮಾಡ 
ಜೇಕಾದಕೆ ಸಂಶೋಧಕನು ಸಮಸ್ಯೆಯೆ ಬಗೆಗೆ ವಸ್ತುನಿಸ್ಕ ಮನೋಭಾವವನ್ನು 
ಹೊಂದಿದ್ದು, ಅದಕ್ಕೆ ತೋಳ ಎಲ್ಲಾ ಅಂಶಗಳನ್ನು ಅರ್ಥೆ, ,ಸಿಕೊಳ್ಳಲು ಶಕ್ಯ 
ನಾಗಿರಬೇಕು. ಅಲ್ಲನೆ ಸುಲಭವಾಗಿ ಕಾರ್ಯರೂಸಕ್ಕೆ ಅವಡಸಿಕೊಳ್ಳಲು “ಸಾಧ್ಯನೇ 


. ಎಂಬುದನ್ನು ವಿವೇಟಿಸಬೇಕು. ಆರೋಗ್ಯಕೆರ ಮನೋಧೋರಣೆಯನ್ನು ಹೊಂದಿದ್ದು 


ಕ್ರಮಬದ್ಧ 'ಅಿಧ್ಯಯನದಲ್ಲಿ ಆಸಕ್ತನಾಗಿರಬೇಕು. ಅತಿಸೂಕ್ಷ್ಮಗ್ರಾ ಹಿಯಾಗಿದ್ದು ದಿನ, 


ತಹ ಮಾನವಿಕ ಕರ್ಣಾಟಕ 


ನಿತ್ಯ ಪರಿಸರದಲ್ಲಿಯೇ ಎದುರಿಸಬೇಕಾದ ಸಮಸ್ಯೆ ಗಳನ್ನು ಗುರುತಿಸಲು ಸಮರ್ಥನಾಗಿರೆ 
ಜೇ. ಸಮಸ್ಯೆ ವೈಯಕ್ತಿ ಫವಾಗಿರಒಹುದು, ಕ ಾಮೂಹಿಕವಾಗಿರೆಬಸುಗ. ವಿವಿಧ 
ವೃಟ್ಟಡಲ್ಲಿ ವಿವಿಧ ಸರದ ತೀವ್ರತೆಯೆನ್ನೊಳಗೊಂಡಿರಬಹುದು. ಒಟ್ಟಿ ನಲ್ಲಿ ಶಿಕ್ಷಣ 
ವ್ಯವಸ್ಥಾ ಕ್ರಮದಲ್ಲಿ ದಿನವಹಿ ತಖಬೆಗೋರುವ ತತ್‌ಕ್ಷಣದ ಸಮಸ್ಯೆಗಳಿಗೆ ತ್ತ ತ್ವರಿತವಾಗಿ 
ಸರಿಹಾ ರ ಅಥವಾ ಸುಧಾರಣಾಕ್ರಮಗಳನ್ನು ಫಿರೂಸಿಸುವುದು ಅತ್ಯವ್ಯಕಸೆನಿಸಿದವು 
ಗಳಾಗಿರಬೇಕ ಕು, 

ಕ್ರಿಯಾತ್ಮಕ ಸಂಶೋಧನಾ ಕ್ರಮದಿಂದ ಪರಿಹೆಂಸಬಹುದಾದ ವಿವಿಧೋನ್ಮುಖ 

ಮಸ್ಯೆಗಳ ನ್ಸು ಸೋ ಶಿಕ್ಷಣದ ವಿನಿಧ ಕ್ಷೇತ್ರಗಳಲ್ಲಿ ಗುರುತಿಸಬಹುದಾಗಿದೆ. 


ಕ್ಷೇತ್ರಗಳು ಸಮಸ್ಯೆಗಳು 


(1) ಬೋಧನೆ br ಸಠ್ಯವಿಷಯ ಗ್ರಹಿಕೆ, ಶಿಕ್ಷಕೆ-ನಿದ್ಯಾರ್ಥಿ 
ನಡುವಿನ ಬಾಂಧವ್ಯ, ಸಂಪರ್ಕ ಮತ್ತು ಸಂಸರ್ಗ 
A ಬೋಧನಾ ಕ್ರಮಗಳು, ಓದುಗಾರಿಕೆ 
ಮತ್ತು ಬರವಣಿಗೆ ಸಾಮರ್ಥ್ಯಗಳು, ಕಾಗುಣಿತ 
ದೋಷಗಳು, ಕ್ಸ ಬರಹ, ಶಬ್ದ ಭಂಡಾರ, ಉಚ್ಛಾ 
ರಣೆ, ನಿಯೋಜಿತ ಕಾರ್ಯಗಳು, ಆಧುನಿಕ 
ಬೋಧನಾ ಸಲಕರಣೆಗಳು ಇತ್ಯಾದಿ 

(2) ಸಠ್ಯಕ್ರನು (ಸಠ್ಯಸೂಚಿ) ಸಠ್ಯೆ ವಿಷಯಗಳ ಅನ್ಯೋನ್ಯ (ಪರಸ್ಪರ) ಸಂಬಂಧ, 
ನಿರ್ದಿಷ್ಟ ನಿಷಯದಲ್ಲಿ ಅಡಕವಾಗಿರುವ ನಿನಿಧಾಂಶ 
ಗಳು, ಕ್ಲಿಷ್ಟತೆಯೆ ಮಟ್ಟ, ವಿವಿಧ ಚಟುವಟಕೆಗಳ 
ನಿರ್ವಹಣೆ, ವಿದ್ಯಾರ್ಥಿ ಹಾಗೂ ಜೋಧಕರಲ್ಲಿ 
ಆಸಕ್ತಿ, ಶಿಸ್ತು ಪರಿಪಾಲನೆ, ವಿವಿಧ ಚಟುವಟಿಕೆಗಳ 
ಸಂಘಟನೆ ಇತ್ಯಾದಿ. 

(3) ಮೌಲ್ಯ ಮಾಸನ ವಿವಿಧ ಪರೀಕ್ಷೆಗಳ ಉಸಯೋಗ, ಗುಣಮಟ್ಟ 
ನಿರ್ಧರಿಸುವಿಕೆ, ಜಾ ಸಾರಾ ಕ್ರಮಗಳು, 
ಸರೀಕ್ಸಾ ನಿರ್ವಹಣಾಕ್ರಮ, ಪ ಪ್ರಶ್ನೆ ಪತ್ರಿಕೆ ರಚನೆ, 
ಬೋದನೆ ಮತ್ತು ಮೌಲ್ಯಮಾನನದ. ಸಂಘಟನೆ 


ಇತ್ಯಾದಿ 

ಶಿ . 
(4) ಶಾಲಾ ಆಡಳಿತ ಮತ್ತು ಶಾಲಾ ಶಿಸ್ತು, ಶಾಲಾ ಗ್ರಂಥಾಲಯ ಮತ್ತು 
ನಿರ್ವಹಣೆ ವಾಚನಾಲಯಗಳು, ಶಾಲೆ ಹಾಗೂ ತರಗತಿಗಳ 


ಸ್ವಚ್ಛತೆ, ಮುಖ್ಯೋಪಾಧ್ಯಾಯ ಹಾಗೂ ಶಿಕ್ಷಕ 
ವರ್ಗದ ಸಹಕಾರ, ಪೋಷಕ-ಶಿಕ್ಷಕನರ್ಗ ಸಹಕಾರ, 


ಕ್ರಿಯಾತ್ಮಕ ಸಂಶೋಧನೆ ಅಥವಾ. ಕಾರ್ಯಾರ್ಥ ಸಂಶೋಧನೆ ೩೭ 


ವಿವಿಧ ಶಾಖೆಗಳ ಸಂಘಟನೆ, ಶಾಲಾ ಕಾರ್ಯಕ್ರಮ 
ನಿರ್ವಹಣೆ ಇತ್ಯಾದಿ. 

(5) ಇತರ ಕ್ಷೇತ್ರಗಳು ಶಾಲೆ ಹಾಗೂ ಸಮುದಾಯ ಸಂಬಂಧ, ಮಾರ್ಗ 
ದರ್ಶನ ಮತ್ತು ಸಲಹಾಕಾರ್ಯ, ಶಾಲಾ ಆರೋಗ್ಯ 
ಸೇವೆಗಳು, ಸಹಸಠ್ಯ ಚಟುವಟಿಕೆಗಳು ಇತ್ಯಾದಿ, 

ಯಾವ ಕ್ಷೇತ್ರದಲ್ಲಿಯೇ ಆಗಲಿ ಸಮಸ್ಯೆಗಳು ನೈಜವಾಗಿದ್ದು, ಅವುಗಳಿಗೆ 
ಪರಿಹಾರಗಳನ್ನು ಕಂಡುಕೊಳ್ಳಲು ಅತಿ ಸುಲಭವಾಗಿ, ಸಹಜವಾಗಿ (ಸಾಂಪ್ರದಾಯ 
ಒದ್ಧವಾಗಿಲ್ಲದೆ) ರ್ಯ ನಿರ್ವಹಿಸಲು ಅವಕಾಶವಿರಬೇಕು. ಅವಶ್ಯಕವಾದ ಸಾಮಗ್ರಿ 
ಸೌಲಭ್ಯಗಳೆಲ್ಲವೂ ತಮ್ಮ ಇತಿಮಿತಿಯನ್ನೊಳಗೊಂಡಿದ್ದರೆ ಉತ್ತಮ. 

ಈ ಸಮಸ್ಯೆಯು ಸಾರ್ವತ್ರಿಕವಾಗಿರದೆ ತಾತ್ಕಾಲಿಕವಾಗಿ ನಿರ್ದಿಷ್ಟ ಸಂದರ್ಭ 
ಗಳಲ್ಲಿ ತಲೆದೋರಿ, ಅದಕ್ಕೆ ಪರಿಹಾರ ಕಂಡುಕೊಳ್ಳುವ್ರದೇ ಗುರಿಯಾಗಿರುವುದರಿಂದ 
ಇದನ್ನು ಕ್ರಿಯಾತ್ಮಕ ಸಮಸ್ಯೆ (action problem) ಎಂದು ಕರೆಯಲಾಗುತ್ತದೆ. 
ಆಯ್ಕೆಯಾಗಿರುವ ಕ್ರಿಯಾತ್ಮಕ ಸಮಸ್ಯೆ ಉತ್ತ ಮವಾಗಿದೆ ಎನ್ನಬೇಕಾದರೆ ಕೆಳಕಂಡ 
' ಅಂಶಗಳು ಅಗತ್ಯವಾಗಿರಬೇಕು. 

(1) ಸಮಸ್ಯೆಯ ಅಗತ್ಯತೆ ಅನುಭವಮಥನದಿಂದ ತಲೆಯೆತ್ತಿ ದಂತಿರಬೇಕು. 

(2) ಶಾಲಾ ಜೀವನಕ್ಕೆ ಸಂಬಂಧಿಸಿರಬೇಕು. 

(3) ಕಾಲ್ಪನಿಕವಾಗಿಲ್ಲದೆ, ನೈಜವಾಗಿರಬೇಕು. 

(4) ಸಂಶೋಧಕನ ಇತಿಮಿತಿಗಳಿಗೆ ಒಳಸಟ್ಟಂತಿರಬೇಕು. 

(5) ವಸ್ತುನಿಷ್ಠ ವಿಶ್ಲೇಷಣೆಗೆ ಅವಕಾಶವಿರಬೇಕು. 

(6) ಸಾರ್ವತ್ರಿಕವಾಗಿಲ್ಲದೆ, ನಿರ್ದಿಷ್ಟವಾದ ವ್ಯಾಪಿ ಪಡೆದಿರಬೇಕು. 

(7) ಸ್ಪಷ್ಟವಾದ ನಿರೂಪಣೆಗೆ ಒಳಸಡೆವಂತಿರಬೇಕು. 

(8) ಸಂಶೋಧಕನೂ ಸಮಸ್ಯೆಯ ಬಗೆಗೆ ಆಸಕ್ತನೂ, ಕುತೂಹಲಿಯೊ ಆಗಿರ 
ಬೇಕು. 


(2) ಸಮಸ್ಯೆಯನ್ನು ನಿರ್ದಿಷ್ಟವಾದ ಸ್ವರೂಸದಲ್ಲಿ ನಿರೂಪಿಸುವುದು 

ಈ ಹಂತದಲ್ಲಿ ಸಮಸ್ಯೆಯ ನಿರ್ದಿಷ್ಟ ಸ್ವರೂಸ ಹಾಗೂ ನಿತಿ ಕಲ್ಪನೆಗಳನ್ನು 
ನಿರ್ಣಯಿಸಲಾಗುತ್ತದೆ. " ನಿರ್ದಿಷ್ಟತೆ, ನಿಖರತೆ, ಸ್ಪಷ್ಟತೆಗಳು ವೈಜ್ಞಾ ನಿಕ ಕ್ರಮದ 
ಲಕ್ಷಣಗಳು. ಕ್ರಿಯಾತ್ಮಕ ಸಂಶೋಧನೆಯೂ ಒಂದು ವೈಜ್ಞಾ ನಿಕ ವಿಧಾನವೆಂದು 
ಸರಿಗಣಿಸುವುದರಿಂದ ಆ ಲಕ್ಷಣಗಳು ಇಲ್ಲಿಯೂ ಅನಶ್ಯಕವೆನಿಸುತ್ತವೆ. ಆಯ್ಕೆಯಾದ 
ಸಮಸ್ಯೆ ಎಷ್ಟು ನಿಖರವಾಗಿ ಸ್ಪಷ್ಟತೆಯನ್ನು ಹೊಂದಿರುತ್ತದೆಯೋ ಸಂಶೋಧನಾ 
ಕಾರ್ಯವೂ ಅಷ್ಟೇ ನಿರ್ದಿಷ್ಟತೆ, ನಿಷೃಷ್ಟತೆಗಳನ್ನು ಪಡೆದಿರುತ್ತ p- ಆದ್ಮಧಿತ 
ಸುಶೋಧಕ ಕಾರ್ಯೆನಿರ್ವಹಿಸಬೇಕಾದ ಕ್ಷೇತ್ರದಲ್ಲಿ ತನ್ನ ಎಸ್ಲಿಯನ್ನೂ ವ್ಯಾಸ್ತಿ 


ತ್ಲಿಲ ಮಾನವಿಕ ಕರ್ಣಾಟಕ 


ಯನ್ರೂ, ನಿರ್ದೇಶಿತ ದಿಕ್ಟನ್ನೂ, ಅತ್ಯವಶ್ಯಕವಾಗಿ ಗಮನಿಸಬೇಕಾದ ಅಂಶಗಳನ್ನೂ 
ನಿರ್ಣಯಿಸಿಕೊಳ್ಳ ಬೇಕು. ಅದಕ್ಕಾಗಿ ಸಮಸ್ಯೆಯನ್ನು ವಿಶದವಾಗಿ ವಿಶ್ಲೇಷಿಸಬೇಕು. 

ಉದಾ:- ಯಾವುದೇ ಒಂದು ಶಾಲೆಯಲ್ಲಿ ಬೋಧಕ ಬೋಧನಾಕ್ರೇತ್ರದಲ್ಲಿ 
ಕಾಗುಣಿತ ದೋಷಗಳ ಬಗೆಗೆ ಸಮಸ್ಯೆಯೆನ್ನೆದುರಿಸಿ, ಅವುಗಳ ನಿವಾರಣೆಗಾಗಿ ಕ್ರಿಯಾ 
ತ್ಮಕ ಸಂಶೋಧನೆಯನ್ನು ಕೈಗೊಳ್ಳ ಬಹುದು. ಈ ಸಮಸ್ಯೆಯನ್ನು "ಕಾಗುಣಿತ ದೋಷ. 
ಗಳ ನಿವಾರಣೆ' ಎಂದಿಷ್ಟೇ ನಿರೂಪಿಸಿದರೆ ಅರ್ಥಪೂರ್ಣವಾಗದು. ಕಾಗುಣಿತ ದೋಷ 
ಎಂದಾಗ ಯಾವ ಭಾಷೆಯಲ್ಲಿ, ಯಾವ ದರ್ಜೆಯ ಮಟ್ಟದಲ್ಲಿ, ಯಾವ ತರಗತಿಯಲ್ಲಿ 
ಇತ್ಯಾದಿ ಪ್ರಶ್ನೆಗಳು ಉದ್ಭವಿಸುತ್ತವೆ. ಈ ಪ್ರಶ್ನೆಗಳಿಗೆ ನಿರ್ದಿಷ್ಟವಾಗಿ ಉತ್ತರಿಸಿಕೊಂಡು' 
ನಿರೂಪಿಸಿದಾಗ ಸಮಸ್ಯೆಯು ಅರ್ಥ ಪೂರ್ಣವಾಗಿ ಸ್ಪಷ್ಟತೆಯನ್ನು ಪಡೆಯುತ್ತದೆ. ಅಂದರೆ 
"8 ನೇ ತರಗತಿಯ (*ಬಿ' ವಿಭಾಗದ) ವಿದ್ಯಾರ್ಥಿಗಳ ಇಂಗ್ಲೀಷ್‌ ಬರವಣಿಗೆ ಸಲ್ಲಿ 
ಅಧಿಕವಾಗಿ ಕಂಡುಬರುವ ಕಾಗುಣಿತ ದೋಷಗಳ ನಿವಾರಣೆ' ಎಂದು  ನಿರೂಪಿಸಿದಕೆ 
ಆಯ್ಕೆಯಾದ ಸಮಸ್ಯೆಯ ನಿರ್ದಿಷ್ಟ ಸ್ವರೂಪ ಹಾಗೂ ಮಿತಿ ಕಲ್ಪನೆಗಳನ್ನು ನಿರ್ಣ 
ಯಿಸಿದುತಾಗುತ್ತದೆ. ಸಂಶೋಧನಾ ಕಾರ್ಯದಲ್ಲಿ ಮುಂದೆ ಕೈಗೊಳ್ಳಬೇಕಾದ ಎಲ್ಲಾ 
ಚಟನಟಕೆಗಳಿಗೂ ಸ್ಪಷ್ಟ ಕಲ್ಪನೆಯನ್ನೊದಗಿಸಲು ಸಹಾಯಕವಾಗುತ್ತ ದೆ. 

ಒಬ್ಬ ನಲ್ಲಿ ಸಮಸ್ಯೆಯ ಮಿತಿಕಲ್ಪನೆ ಅತಿ ಸೀಮಿತವಾಗಿಯೂ, ಅತಿ ವ್ಯಾಸಕ 
ವಾಗಿಯೂ ಇರದಂತೆ ಗಮನವೀಯಜೇಕು. ಮಿತಿಕಲ್ಪನೆ ಅಥವಾ ವ್ಯಾಸ್ತಿ ಕನಿಷ್ಠತಮ 
ವಾದಾಗ ಸಂಶೋಧನಾಕಾರ್ಯ ಸಾಧನಾಪೂರ್ಣವಾಗಲಾರದು. ಅಂತೆಯೇ ಅದರ 


ವ್ಯಾಪ್ತಿ ಅತಿಯಾಗಿ ವಿಸ್ತರಿಸಲ್ಪಟ್ಟರೆ ಸಮಸ್ಯೆಯ ಸ್ಪಷ್ಟತೆಯನ್ನು, ನಿಖರತೆಯನ್ನು ' 


ಗುರುತಿಸಿಕೊಳ್ಳುವಲ್ಲಿ ಕುಂಠಿತವಾಗಬಹುದು. ಆದಕಾರಣ ಸಮಸ್ಯೆಯ ವಿಶ್ಲೇಷಣೆಯಲ್ಲಿ 
ಕೂದಲು ಸೀಳುವ ಪ್ರಯತ್ನ ಮಾಡದೆ ಸಮಸ್ಯೆಯ ತೀವ್ರತೆ, ಸಮಸ್ಯೆಯನ್ನು ಎದುರಿಸ 
ಬೇಕಾವನನ ಸಾಮರ್ಥ್ಯ, ಪರಿಸರದ ಇತಿಮಿತಿಗಳನ್ನು ಗಮನದಲ್ಲಿರಿಸಿಕೊಂಡು 
ಸಮಸ್ಯೆಯ ಸ್ವರೂಪವನ್ನು ನಿರ್ಣಯಿಸಬೇಕು. 


(3) ಸಮಸ್ಯೆಗೆ ಸಂಬಂಧಿಸಿದಂತೆ ಸಂಭವನೀಯ ಕಾರಣಗಳನ್ನು 
ವಿಶ್ಲೇಷಿಸುವುದು 


ಸಮಸ್ಯೆಯ ಉಗಮಕ್ಕೆ ' ಮೂಲತಃ ಕಾರಣವಾದ ಅಂಶಗಳಾವುವ್ರೆ, ಅದರ 
ಪೋಷಣೆಗೆ ಆಧಾರವಾದ ಅಂಶಗಳಾವ್ರೆವ್ರೆ ಎಂಬುದನ್ನು ಕುರಿತು ನಿನೇಚಿಸಬೇಕು. 
ಅಂತೆಯೇ ಸಮಸ್ಯೆಗೆ ಸಂಬಂಧಿಸಿದಂತೆ ಸಂಭವನೀಯವಾದ ಕಾರಣಗಳೆಲ್ಲವನ್ನೂ ಊಹಿಸಿ 
ಪಟ್ಟಿ ಮಾಡಬೇಕು. ಒಂದೊಂದು ಕಾರಣವನ್ನು ಪ್ರತ್ಯೇಕವಾಗಿ ವಿಶ್ಲೇಷಿಸಿ, 


ಕೂಲಂಕಶವಾಗಿ ಪರಿಶೀಲಿಸಿ ಸಾಧ್ಯಾಸಾಧ್ಯತೆಗಳನ್ನು ತುಲನೆಮಾಡಿ ಸಮಸ್ಯೆಗೆ: 


ಸೂಕ್ತವೆನಿಸಿದ ಪ್ರಮುಖವಾದ ಅಂಶಗಳನ್ನು ದೃಢಪಡಿಸಿಕೊಳ್ಳ ಬೇಕು. ಯಾವುದೇ 


ಕ್ರಿಯಾತ್ಮಕ ಸಂಶೋಧನೆ ಅಥವಾ ಕಾರ್ಯಾರ್ಥ ಸಂಶೋಧನೆ ರ್ನ 


ಸಂಭವನೀಯ ಕಾರಣವನ್ನು ದೃಢಸಡಿಸಲು ಕೆಳಕಂಡ ಅಂಶಗಳನ್ನು ಗಮನದಲ್ಲಿರಿಸ 


K 

ಬೇಕು. 

ಸ (1) ಸಮಸ್ಯೆಗೆ ತಾರ್ಕಿಕವಾಗಿ ಸಂಬಂಧಿಸಿರಬೇಕು, ಅತಿನಿಕಟವರ್ತಿ 
| ಯಾಗಿರಬೇಕು. 

೫ (2) ಸಾಧಿಸಿ ನೋಡಲು ಅಥವಾ ಒರೆಹಚ್ಚಿ ನೋಡಲು ಅವಕಾಶವಿರಬೇಕು, 


(3) ಸಾಮಾನ್ಯವಾಗಿಲ್ಲದೆ ಸಮಸ್ಯೆಗೆ ಫಿಖರವಾಗಿರಬೇಕು. 

(4) ಘಂಟಾಘೋಷವಾಗಿ ಸಿದ್ಧ ಸಡಿಸಿ ಹೇಳುವಂತಿರಬೇಕು. 

ಕ ಉದಾಹರಣೆ :- 8 ನೇ ತರಗತಿಯ ವಿದ್ಯಾರ್ಥಿಗಳ ಕಾಗುಣಿತ ದೋಷಗಳಿಗೆ 

ಸಂಬಂಧಿಸಿದಂತೆ ದೃಢ ನಡಿಸಲಾದ ಕೆಲವ ಕಾರಣಗಳನ್ನು ಪಟ್ಟಿ ಮಾಡಲಾಗಿದೆ. 

(1) ವಿದ್ಯಾರ್ಥಿಗಳು ಬರವಣಿಗೆಯಲ್ಲಿ ಆಸಕ್ತಿ ವಹಿಸುನ ದಿಲ್ಲ. 

(2) ಶಿಕ್ಷಕರು ವಿದ್ಯಾರ್ಥಿಗಳ ಬರವಣೆಗೆಯನ್ನು ಪರಿಶೀಲಿಸುವಾಗ ಕಾಗುಣಿತ 
ದೋಷಗಳಿಗೆ ಗಮನ ಕೊಡುವುದಿಲ್ಲ. 

(3) ಶಿಕ್ಷಕರು ವಿದ್ಯಾರ್ಥಿಗಳ ಕಾಗುಣಿತ ದೋಷಗಳನ್ನು ತಿದ್ದಿದ ನಂತರೆ 
ಪುನಃ ತಲೆದೋರದಂತೆ ಮಾಡಲು ಅವಶ್ಯಕವಾದ ಪುನರಾವರ್ತನಾಭ್ಯಾಸ 
ಗಳ ಅನುಸರಣಾ ಕಾರ್ಯವನ್ನು ಕೈಗೊಳ್ಳು ನ್ರೆದಿಲ್ಲ. 


(4) ಸಮಸ್ಯೆಯೆ ನಿವಾರಣೆಗೆ ಕ್ರಿಯಾತ್ಮಕ ಪ್ರಾಕ್ಯಲ್ಪನೆಗಳನ್ನು 
ರೂಪಿಸಿಕೊಳ್ಳುವುದು. 

| ಪ್ರಾಕ್ಕಲ್ಪನೆ ಎಂದರೇನು ? ಪ್ರಾಕೃಲ್ಪನೆಯನ್ನು ಹೇಗೆ. ರೂಸಿಸುವುದು 9 ವಿಧೆ 
ಗಳಾನುವು ? ಎಂಬುದನ್ನು ವಿಶದಸಡಿಸುನ ಪ್ರಯತ್ತ ಮಾಡದೆ ನೇರೆಪಾಗಿ ಕ್ರಿಯಾತ್ಮಕ 
ಸಂಶೋಧನೆಗೆ ಸಂಬಂಧಿಸಿದಂತೆ ಮಾತ್ರ ವಿಚಾರ ಮಾಡಲಾಗಿಸೆ. ಕ್ರಿಯಾತ್ಮಕ 
ಸಂಶೋಧನೆಯಲ್ಲಿ ಪ್ರಾಕೃಲ್ಪನೆಯು ಸಾರ್ವತ್ರಿಕವಾಗಿಲ್ಲನೆ. ತತ್‌ಕ್ಷಣದ ಸಮಸ್ಯೆಗೆ 
| ಸೂಕ್ತವಾದ ಪ್ರಾಯೋಗಿಕ ಅಥವಾ ಕ್ರಿಯಾತ್ಮಕ ಸರಿಹಾರನನ್ನು ಸೂಚಿಸುವುದರಿಂದ 
[ಕ್ರಿಯಾತ್ಮಕ ಪ್ರಾಕ್ಕಲ್ಪನೆ] ಎಂದು ಕರೆಯಲಾಗುತ್ತದೆ. ಇದು ಕ್ರಿಯಾತ್ಮಕವಾಗಿ 
ಕೈಗೊಲ ಬೇಕಾದ ಸಂಶೋಧನಾಕಾರ್ಯಕ್ಕೆ ನಿರ್ದಿಷ್ಟತೆ ಹಾಗೂ ಸ್ಪಷ್ಟತೆಯನ್ನು 
ಕಲ್ಪಿಸುವುದರ ಮೂಲಕ ಮಾರ್ಗದರ್ಶಕವಾಗುವುದರಿಂದ ಕ್ರಿಯಾತ್ಮಕ ಸಂಶೋಧನೆ 
ಯಲ್ಲಿ ಕ್ರಿಯಾತ್ಮಕ ಪ್ರಾಕೈಲ್ಪನೆಯನ್ನು ರೂಪಿಸುವುದು ಪ್ರಮುಖವಾದ ಘಟ್ಟವಾಗಿದೆ. 
ಸಂಶೋಧಕ ತಲುಪಬೇಕಾದ ಗುರಿಯನ್ನು ಮುಟ್ಟಲು ಸಹಾಯಕವಾಗಿರುತ್ತದೆ. 
ಸಮಸ್ಯೆಗೆ ಸಂಬಂಧಿಸಿದ ಕಾರಣಗಳನ್ನು ಪರಿಶೀಲಿಸಿ ದೃಢಪಡಿಸಿಕೊಂಡ ನಂತರ 


' ಸಾಧ್ಯವಾಗಬಹುದಾದ ಸೂಕ್ತ ವಾವ ನಿವಾರೆಣಾಕ್ರಮ ಅಥವಾ ಪರಿಹಾರ ಕ್ರಮಗಳನ್ನು 
ಕ ಪ್ರಾಕ್ಟಲ್ಪನೆಯಾಗಿರುತ್ತದೆ. 


' ಸ್ಪಷ್ಟವಾಗಿ ನಿರೂಪಿಸುವುದೇ ಕ್ರಿಯಾತ್ಮಕ 


ಚಟ ೈ ಕ ೧ 


೪೦ ಮಾನವಿಕ ಕರ್ಣಾಟಕ 


ಉತ್ತಮವಾದ ಕ್ರಿಯಾತ್ಮಕ ಪ್ರಾಕೃಳ್ಪನೆಯು (1) ಪ್ರಾಯೋಗಿಕ ಸಸ್ತಿನೇಶ 
ಗಳಲ್ಲಿ ಕರಾರುವಾಕ್ಕಾಗಿ ಸಮರ್ಥಿಸುವಂತಿರಬೇಕು. (2) ಅದರೆ ನಿರೂಸಣೆಯಲ್ಲಿ 
ಉಸಯೋಗಿಸುವ ಪ್ರತಿಯೊಂದು ಪದವೂ ಅರ್ಥಪೂರ್ಣವಾಗಿದ್ದು, ಸರಳವಾಗಿದ್ದು, 
ಸ್ಪಷ್ಟತೆಯಿಂದ ಕೂಡಿರಬೇಕು. (3) ಉದ್ದೇಶ ಸುಸ್ಪಷ್ಟವಾಗಿದ್ದು ಸುಸಂಬದ್ಧವಾಗಿ 
ಸಮಸ್ಯೆಗೆ ನೇರವಾಗಿ ತಾಗುವಂತಿರಬೇಕು. (4) ಸಂಶೋಧಕನ ್ಛಇತಿಮಿತಿಗಳಿಗೆ 
ಒಳಸಟ್ಚಿದ್ದು ಮಿತನ್ಯಯದಲ್ಲಿಯೇ ಕಾರ್ಯರೂಸಕ್ಕೆ ತರುವಂತಿರಬೇಕು. ಒಬ್ಬಿನಲ್ಲಿ 
ಕ್ರಿಯಾತ್ಮಕ ಪ್ರಾಕ್ಟಲ್ಪನೆಯು ಸಮರ್ಥನೆ, ಸ್ಪಷ್ಟತೆ, ಉಸ್ಲೇಶ ಪೂರ್ವಕತೆ, ಸುಸಂಬದ್ಧ ತೆ 
ಹಾಗೂ ಮಿತಾಚರಣೆಗಳನ್ನು ಪಡೆದಿರಬೇಕು. 

ಕ್ರಿಯಾತ್ಮಕ ಸಂಶೋಧಕ ಸಾಕಷ್ಟು ಅನುಭನ್ನ ಒಳನೋಟ ಹಾಗೂ ಸ್ಫಜನ 
ಶೀಲ ಕಲ್ಪನಾಶಕ್ತಿಗಳನ್ನು ಹೊಂದಿದ್ದು ಸಮಸ್ಯೆಯ ಕಾರಣಗಳೆಲ್ಲವನ್ನು 
ಕೂಲಂಕಶವಾಗಿ ವಿಶ್ಲೇಷಿಸಿ, ಅದೇ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವ ಇತರ 
ವ್ಯಕ್ತಿಗಳೊಡನೆ ಚರ್ಚಿಸಿ, ವಿಚಾರಮಾಡಿ ಪ್ರಾಕೈಲ್ಪನೆಯನ್ನು ರೂಸಿಸಿದ್ದೇ ಆದರೆ 
ಅಮು ಉತ್ತಮವಾಗಿರುತ್ತದೆ. ಸಂಶೋಧನಾಕ್ಷೇತ್ರದಲ್ಲಿ ಇತ್ತೀಚೆಗೆ ಕಂಡು ಬರುವ 
ಸುಧಾರಿತ ಅಂಶಗಳ ಅರಿನಿನ ಜೊಕೆಗೆ ಶಾಲೆಯ ಹಾಗೂ ವಿದ್ಯಾರ್ಥಿಗಳ ಏಳಿಗೆಗೆ 
ಮನಮಿಡಿ ಸಮುವಂತಹ ಆಸಕ್ತಿ ಹೊಂದಿದ್ದು ನಿಷ್ಕಾ ಪೂರ್ವನಾಗಿ ಕಾರ್ಯ 
ರಿರತನಾದಾಗ ಮೂಡಿ ಬರುವ ಪ್ರಾಕ್ಟಲ್ಪನೆ ಉತ್ತಮವಾಗಿರುವುದರಲ್ಲಿ ಸಂಶಯವೇ 
ಇಲ್ಲನೆನ್ನಬಹುದು. ಪ್ರಾಕ್ಕಲ್ಪನೆ ಎಷ್ಟು ಸುಸಂಬದ್ಧವೂ ಸುಸ್ಪಷ್ಟವೂ ಆಗಿರುತ್ತದೆಯೋ 
ಕ್ರಿಯಾತ್ಮಕ ಸಂಶೋಧನಾ ಕಾರ್ಯವೂ ಅಷ್ಟೇ ಅರ್ಥಪೂರ್ಣವೂ ಫಲಪ್ರದವೂ 
ಪರಿಣಾಮಕಾರಿಯೂ ಆಗಿರುತ್ತದೆ. 


ಉದಾಹರಣೆಗೆ ತೆಗೆದುಕೊಂಡಿರುವ ಸಮಸ್ಯೆಗೆ ರೂಪಿಸಿದ ಪ್ರಾಕಲ್ಪನೆ :- 


ಕೆಳಕಂಡ ಚಟುವಏಕೆಗಳನ್ನು ಕೈಗೊಳ್ಳು ವುದರಿಂದ ವಿದ್ಯಾರ್ಥಿಗಳ ಇಂಗ್ಲೀಷ್‌ 


ಬರವಣಿಗೆಯಲ್ಲಿ ಕಾಗುಣಿತ ದೋಷಗಳು ಕಣ್ಮರೆಯಾಗುವುವೆ. 
(1) ನಿದ್ಯಾರ್ಥಿಗಳು ಇಂಗ್ಲೀಷ್‌ ಬರವಣಿಗೆ ಕೆಲಸವನ್ನು ಕ್ರಮಬದ್ಧ ವಾಗಿಯೂ 
ನಿಯತವಾಗಿಯೂ ಕೈಗೊಳ್ಳುವಂತೆ ಪ್ರೋತ್ಸಾಹಿಸುವುದು. 
(2) ಶಿಕ್ಷಕರು ನಿದ್ಯಾರ್ಥಿಗಳ ಬರವಣಿಗೆ ಕೆಲಸವನ್ನು ನಿಯತವಾಗಿ ತಿದ್ದುವ್ರೆದು. 


(3) ತಿದ್ದುವಿಕೆಯ ನಂತರ ನಿದ್ಯಾರ್ಥಿಗಳು ಕಾಗುಣಿತ ದೋಷರಹಿತವಾಗಿ 
ಬರೆಯುವುದನ್ನು ಅಭ್ಯಾಸ ಮಾಡಲು ಸೂಕ್ತವಾದ ಅನುಸರಣಾ ಕಾರ್ಯ 
ಕ್ರಮಗಳನ್ನು ಕೈಗೊಳ್ಳು ವುದು. 


ಶಿ 


[ 


ಕ್ರಿಯಾತ್ಮ ಸಂಶೋಧನೆ ಅಥವಾ ಕಾಂರ್ಯಾರ್ಥ ಸಂಶೋಧನೆ ೪೧ 


(4) ಕ್ರಿಯಾತ್ಮಕ ಪ್ರಾಕ್ಕಲ್ಪನೆಗಳನ್ನು ಪರೀಸ್ತೆಸಲು ಸೂಕ್ತವಾದ 


ಕ್ರಿಯಾತ್ಮಕ ಕಾರ್ಯಕ್ರಮವನ್ನು ನಿರೂಪಿಸಿ ಸಂಶೋಧನಾ 
ಕಾರ್ಯವನ್ನು ನಡೆಸಿಕೊಂಡು ಹೋಗುವುದು. 


ಈ ಹಂತದಲ್ಲಿ ಕೈಗೊಳ್ಳುವ ಕಾರ್ಯಕ್ರಮ ತತ್ಸಂಬಧವಾದ ಸನಸ್ಯೆಗೆ 
ವೂಸಲಾಗಿರುವುದರಿಂದಲೂ, ತ್ವರಿತವಾಗಿ ಪರಿಹಾರ ಕ್ರಮಗಳನ್ನು ಕಂಡು ಕೊಳಲು 
ಸಕ್ರಿಯವಾಗಿ ಸಹಕಾರಿಯಾಗಿರುವುದರಿಂದಲೂ, ಪ್ರಾಯೋಗಿಕ'ಗೆ ಆಧ್ಯತೆ 
ನೀಡುವುದರಿಂದಲೂ, ಶಾಸ್ತ್ರ ಒದ್ದ ಸಂಶೋಧನೆಯಷ್ಟು ನಿರ್ಬಂಧಿತ ಕ್ರೆಮವನ್ನಳವಡಿಸ 
ದಿರ.ವ್ರದರಿಂದಲೂ ಇದನ್ನು [" ಕ್ರಿಯಾತ್ಮಕ ಕಾರ್ಯಕ್ರಮ '] (action 
programme) ಎಂದು ಹೇಳಲಾಗುತ್ತದೆ. ಕ್ರಿಯಾತ್ಮಕ ಪ್ರಾಕ್ಕಲ್ಪನೆಗಳನ್ನು 
ಕಾರ್ಯರೂಪಕ್ಕಿಳಿಸಲು ಅವಶ್ಯಕವಾದ ಯೋಜನೆಯನ್ನು ತಯಾರಿಸಬೇಕು. ಈ 
ಯೋಜನಾ ಕಾರ್ಯದ ಪ್ರಣಾಳಿಕೆ ಪ್ರಮುಖವಾಗಿ ಮೂರು ಅಂಶಗಳನ್ನೊಳ 
ಗೊಂಡಿರಬೇಕು---(1) ಕೈಗೊಳ್ಳ ಬೇಕಾದ ಚಟುವಟಿಕೆಗಳು ಹಾಗೂ ನಿರ್ವಹಿಸುವ 
ಕ್ರಮಗಳ ವಿವರಣೆ (2) ಯೋಜನೆಯನ್ನು. ಕಾರ್ಯರೂಪಕ್ಕಿಳಿಸಲು ಅನಗ್ಯಕ 
ವಾದ ಮೂಲಾಧಾರಗಳು, ಮಾಧ್ಯಮಗಳು, ತಂತ್ರ ಹಾಗೂ ಸಾಧನಗಳ ರೂಪರೇಖೆ 
(3) ಯೋಜನೆಯನ್ನು ಪೂರ್ಣಗೊಳಿಸಲು ಬೇಕಾದ ಅವಧಿ. 

ನಿಯೋಜಿತ ಯೋಜನೆಯನ್ನು ಕ್ರಮಬದ್ಧವಾಗಿ ಕೈಗೊಳ್ಳಬೇಕು. ಸಂಶೋಧನಾ 
ಸಾಧನಗಳಾದ ವೀಕ್ಷಣೆ, ಸಂದರ್ಶನ, ಪರೀಕ್ಷೆಗಳು, ಪ್ರಶ್ನಾವಳಿ, ತಾಳೆಸಟ್ಟ, ದರ್ಜಾ 
ಮಾಪನಿ ಇತ್ಯಾದಿಗಳಲ್ಲಿ ಪ್ರಸಕ್ತ ಸಮಸ್ಯೆಗೆ ಅವಶ್ಯಕವಾದುದನ್ನು ಅಳವಡಿಸಿಕೊಳ್ಳ 
ಬೇಕು. ಆ ಸಾಧನವು ವಿಶ್ವಸನೀಯವೂ, ವಸ್ತು ನಿಷ್ಕವೂ, ಸಮಂಜಸವೂ, ಸರಳವೂ, 
ನ್ಸೆಜವೂ, ನಿಷ್ಟ ಕ್ಷನಾತವೂ, ಸುಸಂಬದ್ಧವೂ, ಸಮಗ್ರವೂ ಹಾಗೂ ಪ್ರಯೋಗಾರ್ಹವೂ 
ಆಗಿರುವಂತೆ ಎಚ್ಚರವಹಿಸಬೇಕು. ಅತಿಯಾದ ನಿರ್ಬಂಧೆನೆಗೊಳೆಸಡಿಸದೆ ಅವಶ್ಯಕ 
ವೆನಿಸಿದೆಡೆಯಲ್ಲ ಸೂಕ್ತ ಮಾರ್ಪಾಡುಗಳನ್ನು ಮಾಡಿಕೊಂಡು ಕಾರ್ಯ ಮುಂದುವರಿಸಿ 
ಕೊಂಡು ಹೋಗಲು ಅವಕಾಶವಿರಬೇಕು. ಹೀಗೆಂದ ಮಾತ್ರಕ್ಕೆ ಕಾರ್ಯೆಕ್ರೆಮ ನಕ್ಷೆ 
ಯನ್ನು ನಿರೂಪಿಸಿಕೊಂಡಿದ್ದರೂ ಬದಲಾವಣೆಗೆ ಅವಕಾಶನಿದೆಯೆಂದು ಅಸಂಬದ್ಧ 
ಹಾಗೂ ಅನಗತ್ಯ ಮಾರ್ಸಾಡುಗಳಿಗೆಡೆಮಾಡಬೇಕೆಂದಲ್ಲ. ಪ್ರಾಯೋಗಿಕವಾಗಿ, 
ಸುಲಭ ಸಾಧ್ಯವಾಗಿ ಸಂಹೋಧೆನಾಕಾರ್ಯ ಮುಂದುವರಿಯಬೇಕಷ್ಟೆ. ಈ ಕಾರ್ಯ 
ಮುಂದುನರಿಯುತ್ತಿ ರುವಾಗಲೇ ಅವಶ್ಯಕವಾದ ಮಾಪನ ಮಾಹಿತಿಗಳನ್ನು ಸಂಗ್ರಹಿಸಿಡ 
ಬೇಕು. ಇದು ಕ್ರಿಯಾತ್ಮಕ ಕಾರ್ಯಕ್ರಮದ 'ಸಫಲತೆಯನ್ನು ನಿರ್ಧರಿಸಲು ಸಹಾಯಕ 
ವಾಗುತ್ತದೆ. 

ಉದಾ : ಸಂಶೋಧನೆಗೆ ಬೇಕಾದ ಅನಧಿ-ಮೂರು ತಿಂಗಳುಗಳು. 


೪ ಮಾನವಿಕ ಕರ್ಣಾಟಕ 


ಕ್ರಮ : ಆರಂಭದಲ್ಲಿ ವಿದ್ಯಾರ್ಥಿಗಳಲ್ಲಿ ಕಾಗುಣಿತ ದೋಷಗಳ ಮಟ್ಟ ವನ್ನು 
ಅಳೆಯಲು ಒಂದು  ವಸ್ತುನಿಷ್ಕ ಕಾಗುಣಿತ ಸರೀಕ್ಷಣನನ್ನು ಪ್ರಜ 
(ಪೂರ್ವ ಸರೀಕ್ಷೆ-pre test) ನಂತರ ಕೆಳಕಂಡ ಚಟುವಟಿಕೆಗಳನ್ನು ಕ್ಳೈ ಗೊಳ್ಳು ವುದು. 

(1) ಎಷ್ಟ ಬರವಣಿಗೆ ಕೆಲಸ ಕೊಡಬೇಕು, ಶಾಲಾ ವೇಳಾ: ky ಯಲ್ಲಿ ಹೇಗೆ 
ಅಳವಡಿಸಬೇಕು ಎಂಬುದನ್ನು ಥಿರ್ಥರಿಸ್ಕಿ ಅದರಂತೆ ವಿದ್ಯಾರ್ಥಿಗಳಿಗೆ ಒರವಣಿಗೆ ಕೆಲಸ 
ಒಡಗಿಸುವುದು. 

(2) ನಿದ್ಯಾರ್ಥಿಗಳ ಬರವಣಿಗೆ ಕೆಲಸವನ್ನು ತಿದ್ದುಸಡಿ ಮಾಡಿ, ಅವರ ತಪ್ಪು 
ಗಳನ್ನು ತಿಳಿಯಪಡಿಸುವುದು. 

(3) ಕಾಗುಣಿತ ದೋಷಗಳು ತರೆದೋರದಂತೆ ಮೂಡಲು ಅಭ್ಯಾಸ ಚಟುವಟಿಕೆ 
ಗಳನ್ನು ಕೈಗೊಳ್ಳುವುದು. 

ಕೊನೆಯಲ್ಲಿ ಮತ್ತೊ ಮ್ನೆ ವಿದ್ಯಾರ್ಥಿಗಳಲ್ಲಿ ಕಾಗುಣಿತ ದೋಷಗಳು ಎಷ್ಟರ 


ಮಟ್ಟಿಗೆ ನಿವಾರಣೆಯಾಗಿವೆ 7 ಎಂಬುದನ್ನು ಗುರುತಿಸಲು ಮೊದಲು ತಯಾರಿಸಿದ ಪರೀಕ್ಷೆ 


ಯನ್ನೇ ಕೊಡುವುದು (ಅಂತಿಮ ಪರೀಕ್ಷೆ -final/post test): 


(6) ಕ್ರಿಯಾತ್ಮಕ ಕಾರ್ಯಕ್ರಮದ ಮೌಲ್ಯಮಾಪನ ಮಾಡುವುದು 


ಕ್ರಿಯಾತ್ಮಕ ಕಾರ್ಯಕ್ರಮದ ಮೂಲಕ ದೊರೆತ ಮಾಹಿತಿಗಳನ್ನು ವಿಶ್ಲೇಷಿಸಿ, 
Je ಹೊರಬಿದ್ದ ತೀರ್ಮಾನಗಳನ್ನು ಕಿರ್ಣಯಿಸಬೇಕು. ಆ ತೀರ್ಮಾನಗಳು 
ಎಷ್ಟರಮಟ್ಟಿಗೆ ಒಸ್ಬಿ ಸೆಯಾಗುತ್ತ ವೆ ಅಥವಾ ಫಲಕಾರಿಯಾಗುತ್ತವೆ ಎಂಬುದನ್ನು 
ಮೌಲ್ಯಮಾನನ ಮಾಡಬೇಕು. ಅಂದರೆ ನಿರೂಪಿಸಿದ್ದ ಪ್ರಾ ಕ್ಟಲ್ಲ ಲ್ರನೆಯ ಸಮಸ] 
ಯನ್ನು ನಿರ್ಧರಿಸಬೇಕು. ಪಾ ಕ್ಸ ಲ್ಪನೆಯ ಸ ಸಮಂಜಸ ತೆಯನ್ನು ಸ ಲು ವಿವೇಚನಾ 
ಯುಕ್ತ ತೀರ್ಮಾನ ಕೈಗೊಳ್ಳುವ ನಿಧಾನ (dk ಅಥವಾ ಸಂಖ್ಯಾ 
ಶಾಸ್ತ್ರಾ ಪ್ರಿತ್ಮಕ ವಿಕ್ಲೆ (ಷಣಾ ವಿಧಾನಗಳನ್ನು (statistical analysis) ಅಳವಡಿಸಿ 
ಕೊಳ್ಳಬಹುದು. ಕೈಗೊಂಡಿರುವ ಸಂಶೋಧನಾ ಕಾರ್ಯೆದ ಸ್ವರೂಪ, ಲಕ್ಷಣ ಹಾಗೂ 
ಅರ್ಗ ಗ: ಭನ ರಿತು ಅದ ಕ ಸೂಕ ವಾದ ಕ್ರಮವನ್ನು ಆಯ್ಕೆ ಮಾಡಿಕೊಳ್ಳಬೇಕು. 
ಪ್ರಾಕ್ಕಲ್ಪನೆಯನ್ಲಿ ಸೂಚಿಸಿರುವ ಚಟುವಟಿಕೆಗಳು ಸಮಸ್ಯೆಯನ್ನು ಬಿಡಿಸಲು 
ಸಹಾಯಕವಾಗಿ ಉತ್ತಮಫಲ ದೊರಕಿತೆಂದು ಕಂಡುಬಂದಲ್ಲಿ ಆ ಪ್ರಾಕ್ನ ಲ್ಪನೆಯನ್ನು 
ಒನ್ಪಿಕೊಂಡು ಅದೇ ಕಾರ್ಯಕ ಕ್ರಮವನ್ನು ಮುಂದುವರಿಸ ನಾ ಫಲಿತಾಂಶಗಳು 
ಪರಿಣಾಮಕಾರಿಯಾಗಿಲ್ಲದಿದ್ದ. ಲ್ಲಿಆಪ್ರಾ ಕಲ ಲ್ಪನೆಯನ್ನು ಸ ಪರಿತ್ಯಜಿಸಿ ಮತ್ತೊಂದು ಹೊಸ 
ಪರಿಹಾರತ್ರಮನನ್ನು ಯೋಚಿಸಿ ಪಾ ಪಲ ಕ. ರೂಪಿಸಿಕೊಂಡು ಅದರಂತೆ 
ಕಾರ್ಯ ಮತಿಂ. ಮಾಹಿತಿಗಳನ್ನು ಸಂಗ್ರಹಿಸಿ ನಿಶ್ಲೇಷಿಸಬೇಕು. 
ಕ್ರಿಯಾತ್ಮಕ ಸಂಶೋಧನಾಕಾರ್ಯದ ಪ್ರತಿಫಲ ಅಥವಾ ತೀರ್ಮಾನಗಳು 
ಸಮರ್ಪಕವಾಗಿವೆ ಎಂಬುದನ್ನು ಸಿ ಒರಪಡಿಸಿಕೊಂಡ ಮೇಲೆ, ಯಾವ ಸಮಸ್ಯೆಯ 


MAE ಜ್‌ 


ಕ್ರಿಯಾತ್ಮಕ ಸಂಶೋಧನೆ ಅಥವಾ ಕಾರ್ಯಾರ್ಥ ಸಂಶೋಧನೆ ೪ 


ಪರಿಹಾರಕ್ಕಾಗಿ ಕಾರ್ಯಕ್ರಮ ನಿರೂಸಿ ಸಲಾಗಿತ್ತೊ ಆ ಸಮಸ್ಯೆ ಪುನಃ ತಲೆದೋರ 
ಡೇತೆ ಮಾಡಲು ಅನುಸರಣಾ ಕಾರ್ಯಕ ಕ್ರಮವನ್ನು (follow-up work) 
ಕೈಗೊಳ್ಳ ಬೇಕು. ಅಗತ್ಯವಿದ್ದಲ್ಲಿ ಒಂದು ಕ್ರಿಯಾತ್ಮಕ ಸಂಶೋಧನಾ - ಕಾರ್ಯದ ' 
ತೀರ್ಮಾನಗಳನ್ನು ಆಧರಿಸಿ ಮತ್ತೊಂದು ಕ್ರಿಯಾತ್ಮಕ ಸಂಶೋಧನಾ ಯೋಜನೆಯನ್ನು 
ತಯಾರಿಸಬಹುದು. ಇಲ್ಲವೇ ಆ ತೀರ್ಮಾನಗಳನ್ನು ಭವಿತವ್ಯಕ್ಕೆ ಕೊಂಡೊಯ್ಯುವ 
ಶ್ರಂಗರೂಪಿ ವಿಸ್ಮರಣೆಗಾಗಿ ಉಸಯೋಗಿಸಿಕೊಳ್ಳೆ ಬಹುದು. ಈ ರೀತಿಯಲ್ಲಿ ಕ್ರಿಯಾತ್ಮಕ 
ಸಂಶೋಧನೆಯಿಂದ "ಅನೇಕ ಶೈಕ್ಷಣಿಕ ಸಮಸ್ಯೆಗಳನ್ನು ಒಗೆಹರಿಸಿ, ಶಿಕ್ಷಣಕಾರ್ಯವ್ರೆ 
ಸಫಲವಾಗುವಂಕೆ ಮಾಡಬಹುದಾಗಿದೆ 
ಉದಾ : ಪೂರ್ವ ಹಾಗೂ ಅಂತಿಮ ಪರೀಕ್ಷೆಗಳ ಅಂಕಗಳನ್ನು ಹೋಲಿಸುವುದು. 
ಸರಾಸರಿ ಮತ್ತು ಮಾನಕ ವಿಚಲನೆ ಹಾಗೂ ಸಗಳ ವ್ಯತ್ಯಾಸದ ಮಹತ್ವವನ್ನು 
ಕಂಡು ಹಿಡಿಯುವುದು. ಈ ಮೇಲ್ಕಂಡ ಸಂಖ್ಯಾಶಾಸ್ತ್ರಾ ತ ಕ ವಿಶ್ಲೆ SE 
ಬಂದ ಫಲಿತಾಂಶಗಳನ್ನು ವಿಮರ್ಶಿಸಿ ಅಂತಿಮ ನಿಧಾ ನರಗಳನ್ನು, ನಿರ್ಧರಿಸುವುದು. ಫಲಿ 
ತಾಂಶಗಳು ಫಲಪ್ರದವಾಗಿಲ್ಲದಿದ್ದಲ್ಲಿ ಸಮಸ್ಯೆಯನ್ನು ಪುನರಾವ: ಸೋಕಿಸುವುದು. 


ಕ್ರಿಯಾತ್ಮಕ ಸಂಶೋಧನಾ ಯೋಜನೆಯೆ ಮಾದರಿ 
ಶೀರ್ಷಿಕೆ: 8ನೇ ತರಗತಿಯ ವಿದ್ಯಾರ್ಥಿಗಳನ್ನು ಜೀವಶಾಸ್ತ್ರದಲ್ಲಿ ಬರುವ "ರಚನೆ 
ಹಾಗೂ ಕಾರ್ಯಗಳ ' ಬಗ್ಗೆ ಸರಿಯಾದ ಗ್ರಹಿಕೆಯನ್ನುಂಟು ಮಾಡುವುದು. 
ಅವಶ್ಯ ಕೊ: ಜೀವಶಾಸ್ತ್ರದಲ್ಲಿ ಪರಿಣಾಮಕಾರಿ ಕಲಿಕೆಯು ಜೀವಿಗಳ « ರಚನೆ 
ಹಾಗೂ ಹಪ ರ್ಕ್ನಿಗಳ' ನಡುನೆ pd ಸಂಬಂಧದ ಬಗೆಗೆ ಸರಿಯಾದ ಗ್ರಹಿಕೆಯನ್ನು 
ಅವಲಂಬಿಸಿದೆ. ' ಆದರೆ ಅನೇಕ ವಿದ್ಯಾರ್ಥಿಗಳು ಪ್ರ ಅಂಶವನ್ನು ಗೆ ಹಿಸದೆ ಜೀವಶಾಸ್ತ್ರ ದ 
ಅಧ್ಯಯನವನ್ನು ಮುಂದುವರಿಸುತ್ತಾರೆ. ಇದಕ್ಕೆ ಸಂಭವನೀಯ ಕಾರಣಗಳನ್ನು “ಕಳ 
ಕಂಡಂತೆ ಸಟ್ಟಿ ಮಾಡಬಹುದು, 
—— ವಿದ್ಯಾರ್ಥಿಗಳು ಕಾರ್ಯದ ಒಗೆಗೆ ತಿಳಿಯದೆ ಕೇವಲ ಜೀವಿಯ ರಚನೆಯ 
ಬಗೆಗೆ ಮಾತ್ರ ನಿಷಯ ತಿಳಿಯಲಾಗುತ್ತದೆ. 
ಸಾಮಾನ್ಯವಾಗಿ ರಚನೆ ಹಾಗೂ "ಕಾರ್ಯಗಳನ್ನು ಪ್ರತ್ಯೇಕವಾಗಿ 
ಬೋಧಿಸಲ್ಪಡುತ್ತದೆ. 
———ಸೂಕ್ರ್ಷವಾದ ಬೋಧನಾ ಸಲಕರಣೆಗಳನ್ನು ಪರಿಣಾಮಕಾರಿಯಾಗಿ ಉಸ : 
ಯೋಗಿಸಲ್ಪಡುವುದಿಲ್ಲ. 
ಸಮಸ್ಯೆಯ ನಿರೂಪಣೆ : 8ನೇ ತರಗತಿಯ ವಿದ್ಯಾರ್ಥಿಗಳಲ್ಲಿ ಜೀವಶಾಸ್ತ್ರ ದಲ್ಲಿ 
ಬರುವ ಜೀವಿಯ «ರಚನೆ ': ಹಾಗೂ. * ಕಾರ್ಯ 'ಗಳ ನಡುವಿನ ಸಂಬಂಧದ ಬಗೆಗೆ 
.. ಸರಿಯಾದ ಗ್ರಹಿಕೆಯನ್ನುಂಟುಮಾಡುತವುದು. 


8 
a 


| 
¥ 
ಕ 
ಕೀ 


೪೪ ಮಾನನಿಕ ಕರ್ಣಾಟಕ 


ಇತಿಮಿತಿಗಳು: (1) 8ನೇ ತರಗತಿಯ ಒಂದು ವಿಭಾಗವನ್ನು ಮಾತ್ರ ತೆಗೆದು 
ಕೊಳ್ಳ ಲಾಗುವುದು. (2) 2 ಅಥವಾ 3 ಘಟಕಗಳನ್ನು ಮಾತ್ರ ಆಯ್ಕೆ ಮಾಡಿ 
ಕೊಳ್ಳಲಾಗುವುದು. 

ಕ್ರಿಯಾತ್ಮಕ ಪ್ರಾಕ್ಟಲ್ಪನೆಗಳು : ಕೆಳಕಂಡ ಚಟುವಟಕೆಗಳನ್ನು ಕೈಗೊಳ್ಳು 
ವುದರ ಮೂಲಕ "ರಚನೆ ಹಾಗೂ ಕಾರ್ಯಗಳ?! ನಡುವಿನ ಸಂಬಂಧದ ಬಗೆಗೆ ಸ್ಪಷ್ಟವಾದ 
ಗ್ರಹಿಕೆಯನ್ನುಂಟುಮಾಡಬಹುದು..... 

(1) ಪ್ರಾಣಿ ಹಾಗೂ ಸಸ್ಯಗಳಲ್ಲಿ ವಿವಿಧ ರಚನಾಂಗಗಳ ಕಾರ್ಯಗಳನ್ನು 
ವೀಕ್ಷಿಸಲು ಯಥೋಚಿತ ಅವಕಾಶವನ್ನು ಒದಗಿಸುವುದು. 

A 


(2) ಅನೇಕ ರಚನಾಂಗಗಳ ಕಾರ್ಯಗಳ ಬಗೆಗೆ ತಿಳಿದುಕೊಳ್ಳಲು ಯಥೋಚಿತ 


ಅವಕಾಶವನ್ನು ಒದಗಿಸುವುದು. 

(3) ನಿದರ್ಶನಗಳು (spೀಂimens), ಮಾದರಿಗಳು (17706616) ಮತ್ತು 
ರೇ ಖಾನಕೆ ಸೆ (00೩ಗ/) ಗಳನ್ನು ವೀಕ್ಷಿಸಲು ಯಥೋಚಿತ ಕಾಲಾವಧಿಯನ್ನು ಒದಗಿಸು 
ವುದು. 

ಕ್ರಿಯಾತ್ಮಕ ಕಾರ್ಯಕ್ರಮ: ಬೇಕಾದ ಅವಧಿ_ ಒಂದು ಶೈಕ್ಷಣಿತೆ ವರ್ಷ. 
ಪ್ರಾರಂಭದಲ್ಲಿ "ರಚನೆ ಹಾಗೊ ಕಾರ್ಯೆಗಳಿಗಿರುವ ಸಂಬಂಧೆದೆ ಬಗೆಗೆ ವಿದ್ಯಾರ್ಥಿಗಳ 
ಜ್ಞಾ ನವನ್ನು ತಿಳಿಯಲು ಸಾಂಪ್ರದಾಯೆಕವಾಗಿ ಬೋಧಿಸಿದ ಕೆಲವು ಘಟಕಗಳನ್ನೇ 
ಆಯ್ಕೆಮಾಡಿಕೊಂಡು ವಸ್ತುನಿಷ್ಠ ಹಾಗೂ ಲಘು ಉತ್ತರ ಪ್ರೆಶ್ನೆಗಳನ್ನೊಳಗೊಂಡೆಂತೆ 
ಒಂದು ಸರೀಕ್ಷೆಯೆನ್ನು ತಯಾರಿಸಿ ಪರೀಕ್ಷೆ ಕೊಡಲಾಗುತ್ತದೆ ಡೆ. (ಪೂರ್ವ ಸರೀಕ್ಷೆ- 
pre-test), ನಂತರ ಕೆಳಕಂಡ ಚಟುವಟಿಕೆಗಳನ್ನು ಕ್ಲೆ ಗೊಳ್ಳ ಲಾಗುತ್ತದೆ. 

(1) ನಿದರ್ಶನಗಳು, ಮಾದರಿಗಳು, ಜಾರುಫಲಕಗಳು (511665) ಮತ್ತು 
ಚಲನಚಿತ್ರಗಳನ್ನು (೧1೧15) ವೀಕ್ಷಿಸಲು ವಿಪುಲವಾದ ಅವಕಾಶವನ್ನು ಕೊಡುವುದು. 

(2) ಯಾವುದೇ ಒಂದು ನಿರ್ದಿಷ್ಟ ರಚನಾಂಗ ಮತ್ತು ಅದರ ಕಾರ್ಯದ 
ವೈ ಶಿಷ್ಠ | 3ತೆಯನು ಗುರುತಿಸಲು NG ನೀಡುವುದು. 

(3 ಕೆಲವು ಜೀವಿಗಳಲ್ಲಿ ಕೆಲವು ರಚನಾಂಗಗಳ ಇರುವಿಕೆ ಮತ್ತು ಕೆಲವ್ರೆ ಜೀವಿ 
ಗಳಲ್ಲಿ ಇಲ್ಲದಿರುವಿಕೆಯನ್ನು ಸಕಾರಣವಾಗಿ ಗುರುತಿಸುವುದು. 

(4) ಯಾವು ಜೋ ಒಂದು ನಿರ್ದಿಷ್ಟ ಕಾರ್ಯಕ್ಕಾಗಿಯೇ ಕೆಲನ್ರೆ ರಚನಾಂಗಗಳ 

ಧಾರಣೆಯಾಗಿರುವುದನ್ನು ಗಮನಿಸುವುದು. | 

(5) ಕಲನ ನಿರ್ದಿಷ್ಟ ನಿಯೋಜಿತ ಕಾರ್ಯಗಳನ್ನು ಪೂರ್ಣಗೊಳಿಸರೋಸುಗ 
ಲಘುಸ್ರವಾಸ (0010 1716) ಗಳನ್ನು ಏರ್ಪಡಿಸುವುದು. 

ಕೊನೆಯಲ್ಲಿ ಮತ್ತೊ ಮ್ಮೆ ರಚನೆ ಹಾಗೂ ಕಾರ್ಯಗಳಿಗಿರುವ ಸಂಬಂಧೆದ ಬಗೆಗೆ 

ಗ್ರಹಿಕೆಯುಟಾಗಿರುವುದನ್ನು "ಕು ಮೊದಲು ಪ್ಲ ಪ್ರಯೋಗಿಸಿದ ಸರೀಕ್ಷೆಯನ್ನೇ 
ಕೊಡಲಾಗುತ್ತದೆ. (ಅಂತಿಮ ಸರೀಕ್ಷೆ-post or ೫೫1 test) 


yy ಕಃ 


ಕ್ರಿಯಾತ್ಮಕ ಸಂಶೋಧನೆ ಅಥವಾ ಕಾರ್ಯಾರ್ಥ ಸಂಶೋಧನೆ ೪೫ 


ಕ್ರಿಯಾತ್ಮಕ ಕಾರ್ಯಕ್ರಮದ ವೌಲ್ಯಮಾಪನ ;. ಕೈಗೊಂಡ ಕ್ಲಿ ಯಾತ್ಮಕ 
ಕಾರ್ಯಕ್ರಮ ಫಲಪ್ರದವಾಗಿದೆಯೇ ಇಲ್ಲವೇ ಎಂಬುದನ್ನು ವೌಲ್ಯ ಮಾನನ ಮಾಡಲು 
ಈ ಕಾರ್ಯಕ್ರಮದಿಂದ ಪಡೆದ ದತ್ತಾಂಶಗಳನ್ನು ವಿಶ್ಲೇಷಿಸಿ ವಿಮರ್ಶಿಸಲಾಗುವುದು. 
ಪೂರ್ವ ಹಾಗೂ ಅಂತಿಮ ಪರೀಕ್ಷೆಗಳ ಅಂಕಗಳನ್ನು ಹೋಲಿಸುವ್ರೆದು, ಸರಾಸರಿ ಮತ್ತು 
ಮಾನಕ ವಿಚಲನೆ ಹಾಗೂ ಸರಾಸರಿಗಳ ವ್ಯತ್ಯಾಸದ ಮಹತ್ವವನ್ನು ಕಾಡುಹಿಡಿಯು 
ವುದು_ ಮೇಲ್ಭಂಡ ಸಂ ಖ್ಯಾಶಾ ಸ್ರ್ರಾತ್ಮಕ ವಿಶ್ಲೇಷಣೆಯಿಂದಾಗಿ ಬಂದ ಫಲಿತಾಂಶಗಳನ್ನು 
ವಿನುರ್ತಿಸಿ ಅಂತಿಮ ನಿರ್ಧಾರಗಳನ್ನು ನಿರ್ಧರಿಸುವೆದು. ಫಲಿತಾಂಶಗಳು ಫಲಪ್ರದ 
ವಾಗಿದ್ದರೆ ಇದೇ ದಿಸೆಯಲ್ಲಿ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗುವುದು, 
ಇಲ್ಲದಿದ್ದಲ್ಲಿ ಸಮಸ್ಯೆಯನ್ನು ಪುನರಾವಶೋಕಿಸುನುದು. 


ಕ್ರಿಯಾತ್ಮಕ ಸಂಶೋಧನೆಯ ಇತಿಮಿತಿಗಳು 


ಶಿಕ್ಷಣದ ಕಾರ್ಯವ್ರ ಸಫಲತೆಯನ್ನು ಪಡೆದು ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿ 
ಗಾಗಿ ಶ್ರಮಿಸುವ ಪಥದಲ್ಲಿ ಕ್ರಿಯಾತ್ಮಕ ಸಂಶೋಧನೆ ಶಿಕ್ಷಕ ವರ್ಗದವರಿಗೂ ಆಡಳಿತ 
ವರ್ಗದವರಿಗೂ ಒಂದು ಉತ್ತಮ ಸಾಧನವಾಗಿದ್ದರ್ಕೂ ನ್ಯೂನತೆಗಳಿಂದ ಮುಕ್ತವಾಗಿದೆ 
ಎನ್ನಲಾಗುವುದಿಲ್ಲ a ತನ್ನದೇ ಆದೆ ಇತಿಮಿತಿಗಳಿಂದ ಬಂಧಿತವಾಗಿದೆ. ಅವುಗಳನ್ನು ಈ 
ಕೆಳಗೆ ಕೊಡಲಾಗಿದೆ. 

(1) ಮಿತವಾದ ಕೊಡುಗೆ : ಕ್ರಿಯಾತ್ಮಕ ಸಂಶೋಧನಾ ಕಾರ್ಯವು ಸ್ಥಳೀಯ 
ವಾದ ತಾತ್ಕಾಲಿಕ ಸಮಸ್ಯೆಗಳಿಗೆ ಸಂಬಂಧಿಸಿರುವುದರಿಂದ ಫಲಿತಾಂಶಗಳೆಲ್ಲವೂ ಸೀಮಿತ 
ವಾದ ಅನುಕೂಲತೆಯನ್ನು ಹೊಂದಿದ್ದು ಸಾರ್ವತ್ರಿಕತೆಯಿಂದ ದೂರ . ನಿಲ್ಲುತ್ತವೆ. 
ಅಂತೆಯೇ ಶಿಕ್ಷಣವು ಒಂದು ನಿಧಾನವಾಗಿ ವಿಕಸನ ಹೊಂದುವೆ ದಿಸೆಯಲ್ಲಿ ಗಣನೀಯ 
ವಾದ ಕೊಡುಗೆಯಾಗುವುದಿಲ್ಲ. 

(2) ಗರಿಷ್ಠತಮ ಅನುಕೂಲತೆಗಳನ್ನು ಪಡೆಯೆಲಾಗುವ್ತದಿಲ್ಲ: ಸಾಂಪ್ರದಾಯ 
ಬದ್ಧ ವಲ್ಲದ ಕ್ರಿಯಾತ್ಮಕ ಸಂಶೋಧನೆಯಿಂದ `ಿರೂಪಿಸಲಾದ ತೀರ್ಮಾನಗಳನ್ನು 
ಸಾರ್ವತ್ರೀಕರಿಸಲೂ, ಯಾನ್ತೆದೇ ತಾತ್ವಿಕ ಅಂಶದೊಡನೆ ಸುಘಟಸಲೂ ಸಾಧ್ಯವಾಗ 
ದಿರುನ್ರೆದರಿಂದ ಪೂರ್ಣಪ್ರಯೋಜನ ಸಡೆಯೆಲಾಗುವೆದಿಲ್ಲ. 

(3) ಕಡಿಮೆ ಗುಣ್ಣನುಟ್ಟನುಳ್ಳದಾಗಿರುತ್ತನೆ : ಕ್ರಿಯಾತ್ಮಕ ಸಂಶೋಧನೆ ಕೈ 
ಗೊಳ್ಳುವ (ಬೋಧಕರು, ಆಡಳಿತ ರ್ವರ್ಗದವರು) ಸಂಶೋಧಕರು ಬಹುತೇಕವಾಗಿ 
ಸಂಶೋಧೆನಾರೆಂಗದಲ್ಲಿ ಅಭ್ಯಾಸ ಮಾದೆದವರೂ ಅನುಭನ a ಆಗಿರು 
ವ್ರದರಿಂದ ಸಂಶೋಧನಾಕ್ರಮದಲ್ಲಿ ನ್ಯೂನತೆಗಳು ಕಂಡುಬರಬಹುದು. ಸಂಶೋಧನಾ 
ಕಾರ್ಯದಲ್ಲಿ ಎದುರಿಸಬೇಕಾದ ಅನೇಕ ಸಮಸ್ಯೆಗಳನ್ನು ಅರಿಯಲಾಗದೆ ಉತ್ತಮ 
| ಫರಿತಾ:ಶಗಳನ್ನು ಸೆಡೆಯುವಲ್ಲಿ ಸರಾಜಿತರಾಗಬಹುದು. ಅಲ್ಲದೆ ಪ್ರಾಯೋಗಿಕ ಹುತ 
ದಲ್ಲಿ ಸಂಪ್ರದಾಯಬದ್ಧ ಕ್ರಮಗಳನ್ನು ಅಳವಡಿಸದಿರಬಹುದು. ತೀರ್ಮಾನಗಳನ್ನು 


೪೬ ಮಾನವಿಕ ಕರ್ಣಾಟಕ 


ಕ್ಸೈಗೊಳ್ಳು ವಾಗ ಆಯ ತಸ್ಸಬಹುದು. ಆದ್ದರಿಂದ ಸಾಮಾನ್ಯವಾಗಿ ಕ್ರಿಯಾತ್ಮಕ ' 
ಸುಶೋಧನೆಯ ಫಲಿತಾಂಶದ ಗುಣಮಟ್ಟ ಉನ್ನತವಾಗಿರಲಾರದು ಎಂದು ಅಭಿಪ್ರಾಯ ' 
ಪಡಲಾಗುತ್ತದೆ. 

ಇದು. ಕ್ರಿಯಾತ್ಮಕ ಸಂಶೋಧನೆಯಲ್ಲಿ ಸಹಜವಾಗಿರುವ ನ್ಯೂನತೆಯಲ್ಲ ಎನ್ನ 
ಬಹುದು. ಸಂಶೋಧನಾ ಕಾರ್ಯದಲ್ಲಿ ಅವಶ್ಯಕವಾದ ತರಬೇತಿ ಹಾಗೂ ಅರ್ಹತೆ 
ಪಡೆದ. ಕ್ರಿಯಾತ್ಮಕ ಸಂಶೋಧನೆಯಲ್ಲಿ ಪಾಲ್ಗೊಂಡರೆ ಮೇಕೆ ಹೇಳಿದ ಟೀಕೆಯನ್ನು 
ಆದಷ್ಟು ಮಟ್ಟಿಗೆ ತೊಡೆದು ಹಾಕಬಹುದಾಗಿದೆ. ತಾವು ಮಾಡುವ ಕಾರ್ಯದಲ್ಲಿ 


ಟೆ 
ಆಸಕ ರಾಗಿ, ಉತ್ಸಮ ಫಲಾಭಿಲಾಷಿಗಳಾಗಿ ನಿಷ್ಠೆಯಿಂದ ಸಂಶೋಧನಾ ಕಾರ್ಯ 


ನೆಡೆಸಿದಲ್ಲಿ ತಾತ್ಸಾಲಿಕೆವಾದರೂೊ ಉತ್ತ ಮ ಗುಣಮಟ್ಟ ವುಳ್ಳ ದಾಗಿರುತ್ತ ದೆ ಎನ್ನಬಹುದು. 

(4) ಫಲಿತಾಂಶಗಳನ್ನು ಸಾರ್ವತ್ರೀಕರಿಸಲಾಗುವುದಿಲ್ಲ: ಸಂಶೋಧನೆಗಾಗಿ 
ಅಯೆ, ಮಾಡಿಕೊಳ್ಳುವ ಪ್ರತಿದರ್ಶಗಳು ಯಾವ್ರೆನೇ ಒಂದು. ಸಮಸ್ತ ಗುಂಪನ್ನು 
ಅಥವಾ ನಿಕ್ತನನ್ನು ಸ್ರತಿನಿಧಿಸಿಲು ಅರ್ಹವಾಗಿಲ್ಲದಿರುವುದರಿಂದ ಫಲಿತಾಂಶಗಳನ್ನು 
ನಿರ್ದಿಷ್ಟವಾದ ಗುಂಪಿಗೆ ಮಾತ್ರ ಅನ್ವಯಿಸಿಕೊಳ್ಳ ಬೇಕಾಗುತ್ತದೆಯೇ ವಿನಾ ಸಾರ್ವತ್ರೀ 
ಕರಿಸಲಾಗದು. 

(5) ಬೋಧಕರಿಗೆ ಕೆಲಸದ ಹೆಚ್ಚಳವಾಗುತ್ತದೆ ; ಈಗಿರುವ ಪಠ್ಯಸೂಚಿ ಹಾಗೂ 
ಪರೀಕ್ಸಾ ಕ್ರಮಗಳಿಂದಾಗಿ ಪ್ರಸಕ್ತ ಶಾಲೆಗಳಲ್ಲಿ ಅನುದಿನವೂ ಬೋಧಕ ಅವಿರತವಾಗಿ 
ದುಡಿಯಬೇಕಾಗಿದೆ. ವಿದ್ಯಾರ್ಥಿಗಳ ಏಳಿಗೆಗಾಗಿ ಶ್ರಮಿಸುವ ಬೋಧಕ ಸಮಯದ 
ಅಭಾವದಿಂದ ತತ್ತರಿಸುತ್ತಾನೆ. ಈ ಶ್ರಮದ ಜೊತೆಗೆ ಕ್ರಿಯಾತ್ಮಕ ಸಂಶೋಧನೆಯನ್ನೂ 
ಕೈಗೊನ್ಗ ಬೇಕು ಎಂದರೆ ಜವಾಬ್ದಾರಿಯುತ ಬೋಧಕನಿಗೆ ಒಂದು ಹೊರೆಯೇ ಸರಿ. 
ಕ್ರಿಯಾತ್ಮಕ ಸಂಶೋಧನೆಯಿಂದ ಪರಿಣಾಮಕಾರೀ ಪ್ರಯೋಜನ . ಪಡೆಯಬೇಕಾದರೆ 
ಬೋಧ ಕನಿಗೆ ಅಗತ್ಯವಾದಷ್ಟು ವಿರಾಮ ವೇಳೆಯ ಸೌಲಭ್ಯವಿರಬೇಕು. 

ಅಂತಿಮವಾಗಿ ಜಾರ್ಜ್‌ ಜೆ..ಮೌಲಿಯನರ ವಾಕ್ಯಗಳನ್ನು ಇಲ್ಲಿ ಉಕ್ಲೇಖಿಸ 
ಬಹುದಾಗಿದೆ. « ಇತಿಮಿತಿಗಳಿದ್ದರೂ ಕ್ರಿಯಾತ್ಮಕ ಸಂಶೋಧನಾ ಕಾರ್ಯವನ್ನು 
ಖಂಡಿತವಾಗಿಯಾ ಪ್ರೋತ್ಸಾಹಿಸಬೇಕು. ತಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ 
ಕ್ರಿಯೆಯಲ್ಲಿ ಜೋಧಕರು ಪಾಲ್ಗೊಳ್ಳು ವುದನ್ನು ಪ್ರೋತ್ಸಾಹಿಸಬೇಕು. ಕ್ರಿಯಾತ್ಮಕ 
ಸಂಶೋಧನೆಯು ತರಗತಿಯ ಹಲವಾರು ಸಮಸ್ಯೆಗಳಿಗೆ ಸರಿಹಾರಗಳನ್ನೊ ದಗಿಸುವುದರಿಂದ 
ಮತ್ತು ತತ್‌ಕ್ಷಣದ ಸ್ರಯೋಗಾರ್ಹತೆ ಪಡೆದಿರುವ ತಾತ್ಕಾಲಿಕ ಪ್ರಾಕ್ಕಲ್ಪನೆಗಳು ಹಾಗೂ 
ನಿರ್ಣಯ ನಿನೂನಣೆಗಳನ್ನು ಒದಗಿಸುವುದರಿಂದ ಶಿಕ್ಷಣದ ಪ್ರಗತಿಗೆ ಸಹಕಾರಿಯಾಗಿದೆ. 
ಇದರಲ್ಲಿ ಪಾಶ್ಗೊಳ್ಳು ವವರ ವೃತ್ತಿ ಸಾಮಾರ್ಥ್ಯವನ್ನು (professional calli- 
bre) ಅಭಿವೃದ್ಧಿಗೊಳಿಸುತ್ತದೆ ,.... ಶಿಕ್ಷಣವನ್ನು ಒಂದು ವಿಜ್ಞಾ ನದ ಮಟ್ಟಕ್ಕೆ 
ಏರಿಸುನಲ್ಲಿ ಕ್ರಿಯಾತ್ಮಕ ಸಂಶೋಧನೆಯ ಕೊಡುಗೆ ಅನುಷಂಗಿಕವಾಗಿದೆ. ಆದ್ದರಿಂದ 


ಕ್ರಿಯಾತ್ಮಕ ಸಂಶೋಧನೆ ಅಥವಾ ಕಾರ್ಮಾರ್ಥ ಸಂಶೋಧನೆ ೪೭ 


ಕ್ರಿಯಾತ್ಮಕ ಸಂಶೋಧನೆಯನ್ನು ಪ್ರೋತ್ಸಾಹಿಸುನ ಜೊತೆಜೊಕೆಯಲ್ಲಿಯೇ ಮೂಲ 
ಭೂತ ಸಂಶೋಧನೆಯ ಪ್ರಾಮುಖ್ಯತೆಯನ್ನು ಪರಿಗಣಿಸಬೇಕಾಗಿದೆ. 

ಒಟ್ಟಿನಲ್ಲಿ ಶೈಕ್ಷಣಿಕ ಪ್ರಗತಿಗೆ ಕೇವಲ ಕ್ರಿಯಾತ್ಮಕ ಸಂಶೋಧನೆಯನ್ನು ಮಾತ್ರ 
ಪ್ರೋತ್ಸಾಹಿಸದೆ ಮೂಲಭೂತ ಸಂಶೋಧನೆಗೂ ಆದ್ಯತೆ ನೀಡಬೇಕೆಂಬುದು ಗಮನಾರ್ಹ. 


ಅಡಿಟಿಪ್ಪಣಿಗಳು 


1 Corey, Stephen M: Action Research to Improve School 
Practices, Teachers College, Columbia University, New York, 
1953, P. 6 

2 Good, Carter V.: Dictionary of Education, Mcgraw Hill 
Book Co. 1959, P. 464 

3 Best, John W.: Research in Education, Printice Hall of 
India P. Ltd. (Ind. Ed.) New Delhi 1963. P. 10 

4 Mouly, George J.: The Science of Educational Research, 
Eurasia Publishing House (Ind. Ed ) N. Delhi 1964, P. 406 


ಇತರ ಆಧಾರ ಗ್ರಂಥಗಳು 


1 ChaubeS.P.: Modern Psychology in the New Education 
Ramprasad & Sons, Agra. 1966 

2 Mouly G.J.: The Science of Educational Research 
(2nd Ed.) Litton Educational Publishing Inc. 1970 

3 Galfo, Armand J. : Interpreting Educational Research 
(3rd Ed.) W.M.C. Brown Company Publishers 1975 

4 Mathur S. S.—Educational Pyschology, Vinod Pustak 
Mandir, Agra 1971 

5 Singh L.C. et-al— Experimentation and Innovation in 
Schools, N.C.E.R.T., N. Delhi, Sept. 1979 

6 —Recearch in Education, National Institute of Basic 
Education, N.C,E.R.T., 1966 


ಮೂಲಭೂತ ಹಾಗೂ ಆನ್ವಯಿಕ ಸಂಶೋಧನೆ 


ಮೂಲಭೂತ ಸಂಶೋಧನೆಯು ಯಾವ್ರೆವೇ ಒಂದು ಘಟನೆ ಹೇಗೆ ನಡೆಯುತ್ತ ಜೆ 
ಎಂಬುದನ್ನು ತಿಳಿಯುವ ಪ್ರಯತ್ನ ವಾದರ್ಕೆ ಆನ್ವಯಿಕ ಸಂಶೋಧನೆಯು ಪ್ರಾಯೋಗಿಕ 
ವಾಗಿ ಏನು ನಡೆ ಯುತ್ತದೆ ಸಕಕ ತಳೆಯುವ ಪ ರ್ರಯತ್ನ ಎನ್ನಬಹುದು. ಮೂಲ 
ಭೂತ ಸಂಶೋಧನೆಯಲ್ಲಿ ಚಕ ಒಂದು ವಿಷಯದ Pi ಈ ಅಧ್ಯಯನ 


ಮಾಡುವ ಸೂಕ್ಷ್ಮದರ್ಶಕ ದೃಷ್ಟಿ ಯಿದ್ದ ರ್ಶ ಆನ್ವಯಿಕ ಸಂಶೋಧನೆಯು ತರಗತಿಗಳಲ್ಲಿ ' 


ಯಾವುದೇ ಸ ಕಿ ಯೆ ಹೇಗೆ "ನಡೆಯ ಬಹುಜೊಬುದನ್ನು ತಿಳಿದುಕೊಳ್ಳು, ನ ದುರ್ಬೀನು 
ದಸಿ ಬಾಯನ್ನು (binocular vision) ಸ ಪಡೆದಿರುತ್ತ k ಎನ್ನ ಬಹುದು. 


"ಟಿ 

ಮೂಲಭೂತ ಸಂಶೋಧನೆ ಹಾಗೂ ಆಸ್ತ್ರಯಿಕ ಸೆಂಶೋಧೆನೆಗಳಿಗಿರುವ ವ್ಯತ್ಯಾಸ 
ವನ್ನು ನಿಖರವಾಗಿ ಗುರುತಿಸಲು ಬಾರದು, ಅಧ್ಯಯನಕ್ಕೆ ಆಯ್ಕೆ ಮಾಡಿಕೊಂಡ 
ಯಾವ್ರದೇ ಒಂದು ಸಮಸ್ಯೆ ಈ ಎರಡೊ ರೀತಿಯ ಸಂಶೋಧನಾ ಅಂಗಗಳನ್ನೂ 
ಒಳಗೊಂಡಿರುತ್ತದೆ. ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಂಡಾಗ ಅದು ಯಾವುದೇ 
ಸಿದ್ಧಾಂತಕ್ಕೆ ಸಂಬಂಧಿಸಿರಬೇಕಾಗಿಲ್ಲ ಅಥವಾ ನಿಯುನುವನ್ನಾಧೆರಿಸಬೇಕಾಗಿಲ್ಲ ಎಂದು 
ಹೇಳಲು ಬಾರದು. ಸಿದಾ ಂತೆಕ್ಕೆ ಪ್ರಾಮುಖ್ಯತೆ ಕೊಡದೆ ಪ್ರಾಯೋಗಿಕವಾಗಿ 
ಸಮಸ್ಯೆಗೆ ಪರಿಹಾರಕೆ ಕ್ರಮಗಳನ್ನು 'ಕಂಡುಕೊಂಡರೂ ಅದು ಅಜ್ಞಾ, ತವಾಗಿಯಾದರೂ 
ಒಂದಿಲ್ಲೊಂದು ಸಿದ್ಧಾ ್ಲಿಂತವನ್ನಾ ಇ್ಲಾಧರಿಸಿರಬೇಕು. ಮೂಲಭೂತ. ಸಂಶೋಧನೆಯಲ್ಲಿ 
ಸಿದ್ಧಾಂತ ನಿರೂಪಣೆಯೇ ಸ ಶ್ರಮುಖವಾದರೂ ಪ್ರಾಯೋಗಿಕವಾಗಿ ಪ ತ್ರಯೋಜನಕಾರಿ 
ಯಾಗದಿದ್ದೆಲ್ಲಿ ಅರ್ಥಹೀನವಾಗುತ್ತ. ಡೆ. ಅಂತೆಯೇ ಅಧ್ಯಯನದಲ್ಲಿ ಆದ್ಯತೆ ಪಡೆದಿರುವ 
ಅಂಶವನ್ನಾಧರಿಸಿ ಅದನ್ನು ಮೂಲಭೂತ ಸಂಶೋಧನೆಯೇ ಅಥವಾ ಆನ್ವಯಿಕ 
ees Fh ಎಂಬುದನ್ನು ನಿರ್ಧರಿಸಲಾಗುತ್ತದೆ. 


ಆಧಾರ: Johnson M. Clemens: A Review of Research 
Methods in Education (Rand Mc. Nally College 
Publishing Co. » Chicago), 1977. 


NA 


ಡಾ. ಎಚ್‌. ಆರ್‌: ರಘುನಾಥ ಭಟ್‌ 


ಶಿವಮೊಗ್ಗದ ಕೋಟೆ ಆಂಜನೇಯ 
ದೇವಾಲಸುದ ಶಾಸನ 


ಶಾಸನ ಸಂಖ್ಯೆ, ನಿಷಯ ವೈವಿಧ್ಯ, ಐತಿಹಾಸಿಕ-ಸಾಂಸ್ತೃ ತಿಕ ಮಹತ್ವ ಗಳ ದೃಷ್ಟಿ 
ಯಿಂದ ಹಲವು ಗಮನಾರ್ಹ ಶಾಸನಗಳನ್ನು ಶಿವಮೊಗ್ಗ ಜಿಸ್‌ ತ ನೀಡಿದೆ. 
ಇವುಗಳ ಸಂಖ್ಯೆ ಸುಮಾರು ಎರಡು ಕುಹು ನೂರೈ ವತ a ಹೆಚ್ಚಾ ದೀತು. ಇವು 
ಗಳಲ್ಲಿ ಮಧ್ಯಕಾಲೀನ ಶಾ ಸನಗಳೇ ಅಧಿಕವಾಗಿವೆ. ಚ ಶಾಸನಗಳೆದು ಹೇಳ 
ಸಾಹ ಕಾಸುನಸಲ ಸಾಕಷ್ಟಿ ವೆ. ಈ ಸಾಲಿಗೆ ಇದೀಗ ಹನ? ಮತ್ತೊಂದು 
ಹೊಸ ಶಾಸ ನ ನನ್ನ ಇತ್ತಿ ಚಿನ ಸಂಶೋಧನ ಕಾರ್ಯದಲ್ಲಿ ಸ ಪತ್ತೆ ಯಾಗಿದ್ದು ತಾ 
ಬಾರಿಗೆ ಇಲ್ಲಿ ಪ ರೈಕಟವಾಗುತ್ತಿದೆ. 2 


ಶಾಸನ ದೊರೆತ ಸ್ಥ ಳೆ 

ಶಿವಮೊಗ್ಗ ನಗರದಲ್ಲಿರುವ ಪ್ರಸಿದ್ಧ ವಾದ ಕೋಟಿ ಆಂಜನೇಯ ದೇವಾಲಯದ 
ನವರಂಗ ' ಮಂಟಸದ ಒಂದು ತೊಲೆಯ “ಮೇಕೆ ಈ ಶಾಸನವಿದೆ.3 ಇದನ್ನು ಈಗಿನ 
ಅಂತರಾಳ ದ್ವಾರದ ಮೇಲ್ಭಾಗದಲ್ಲಿ , ಪೂರ್ವಾಭಿಮುಖವಾಗಿ ತೆಸಿದುಕೊಂಡಿರುವೆ 
ತೊಲೆಯ ಕೆಳಭಾಗದಲ್ಲಿ ಕೋಡಬಹುದಾಗಿದೆ. ಹಿಂದಿನಿಂದಲೂ ಹೆಚ್ಚುತ್ತ ಬಂದಿರುವ 
ಸುಣ್ಣದ ದಸ್ಪ ಲೇಸನನನ್ನು ಕೆರೆಸಲು ಹೊರಟಾ ಅರ್ಚಕರಿಗೆ ಮೊದಲು “ಸ್ಪಷ್ಟ ಅಕ್ಷರ 
ಗಳು ಕಂಡು 5 ಅಷ್ಟೆ ಕ್ಕೇ ಅದನ್ನು ಬಿಡಲಾಗಿತ್ತು. ಆ ಸುಳಿವನ್ನಾಧರಿಸಿ ನಾ red 
ಮತ್ತಷ್ಟು ಆಳವಾಗಿ ಕರೆಸುತ್ತ ಹೋದಂತೆ ಇಡೀ ಶಾಸನ ಪತ್ತೆಯಾಯಿತು. ತೊಲೆಯ 
ಉದ್ದ ಕೂ ಕೊರೆದಿರುವ ಈ ಶಾಸನದ ನಾಲ್ಕು ಸಾಲುಗಳು ಸಾಕಷ್ಟು ದೀರ್ಥವಾಗಿವೆ. 
(ಸುಮಾರು 1.63 ನಾ.x12 ಸೆಂ.ಮಾ.). ಶಾಸನದ ಆರಂಭದಲ್ಲಿ ಮಂಗಳ ಚಿಹ್ನೆ 
ಯೆದೆ; ಕೊನೆಯಲ್ಲಿ ದಂಡಕ ಪೂರ್ಣ ವಿರಾಮನಿದೆ. 


ಲಿಪಿ ಲಕ್ಷಣ 
*ಸ್ವಸ್ತಿಶಿ) ಶ್ರೀ'ಯಿಂದ ಆರಂಭವಾಗುವ ಈ ಶಾಸನದ ಲಿಸಿಲಕ್ಷಣಗಳು ಹೊಯ್ಸಳ 
ಕಾಲದ ಮಧ್ಯ "ಅವಧಿಗೆ ಸೆ ಸೇರುವಂಥವು. ಮೇಲಾಗಿ ಹೊಯ್ಸಳ ಅರಸನಾದ ಬಲ್ಲಾಳ 


7 


A ಮಾನವಿಕ ಕರ್ಣೂಟಿಕ 


ಆ ಹ 


ದೇವನ ಉಕ್ಣೆ ಖವಿಸೆ ; ಈತನ ರಾಜಗುರು ವಾಮಶಕ್ತಿಯೆ ಹೆಸರೂ, ಸ್ಪಷ್ಟವಾಗಿದೆ. | 


ಇವನ್ನಾ ದರಿಸಿ ಈ ಶಾಸನವನ್ನು ಹನ್ನೆರಡನೆಯ ಶತಮೂನಕ್ಕೊ ಯ್ಯಬಹುದು. 

ಹೊಯ್ಸ 
ತುಂಬಾಗುಂಡೆಗಿಲ್ಲ, ಹೆಚ್ಚು ಅ ಂಕಾರಿಕವಾಗಿಲ್ಲ. ಅಕ್ಷರಗಳನ್ನು ಸ್ಪಷ್ಟವಾಗಿ, ವಿರಳವಾಗಿ 
ಕೆತ ಲಾಗಿದೆ. ಅರ್ಧಚಂ ದಾ ಕೃತಿ ಯೆ ತತೆಕಟ್ಟ, ಅನುಸ್ವಾರ, ಒತ್ತ ಕ್ರರಗಳ ಪ್ರಮಾಣ 


ಸರ, ಇ) 


ಪ್ರಧಾನವಾದ ಅಕ್ಷರ ಪ್ರಮಾಣಕ್ಕಿಂತ ಚಿಕ್ಕ ೨ ದಾಗಿರುವುಮ್ಮ, ಕ್ರೈ ಸ್ಯ ಯೆ-ಮುಂತಾದ 
ಅಕ್ಷರಗಳ ಮ್ಳ ಕಟ್ಟ ಗ ರವಾ ಗಿರುವುದು ಪ್ರಸ್ತುತ `ಶಾಸನಲಿಪಿಗಳಲ್ಲಿ ' 


ಎದ್ದು ಕಾಣುವ ಕೆಲವ್ರ ಲ ಹ ಗಿವೆ. ಕನ್ನಡ ಲಿಪಿಯ ಬೆಳವಣಿಗೆಯ ಮುಖ್ಯ. 


ಒಳ ಸೆಲಿಯ ಶಿಲಾಲಿಪಿ ಸೌಂದರ್ಯ ಇಲ್ಲಿ ಅಷ್ಟಾಗಿ ಎದ್ದು ಕಾಣದು. ಅಕ್ಷರ" 
%) ೧೧ 


ವಾದ ಹಂತವನ್ನು ಇನೆ ಪೃತಿನಿಧೀ ೇಕರಿಸುತ್ತ ಸ್ಯ ಮಟ್ಟಿ ಸವಾದ ಹಾಗೂ ನುಣು ' 
ಪಾದ ಬಳಸದ ಕಲನ ಲ್ಲಿನ ಹಲಗೆಯ ಮೇಣಿ ಒಂದೇ ಪ್ರಮಾಣದಲ್ಲಿ ಮುದ್ದಾ ಗಿ ಕೊರೆದಿರುವ 


ಅಕ್ಷರಗಳಂತೆ ಇನು  ಉಾಣಲಾರವು. ಕಾರಣ ಕಟ್ಟಿದ ದೇಗುಲದ ಎತ್ತರವಾದ, ನುಣು 
ನಿರದ ತೊಳೆಯ ಮೇಲೆ ಆಕ್ಷರಗಳನ್ನು (ಅನಂತರದಲ್ಲಿ) ಕಂಡರಿಸುವುದು ತುಸು ಕಷ್ಟಕರ 


ವಾದ ಕೆಲಸ. ಅಕ್ಷರಗಳು ವಿರಳವಾಗಿದ್ದರೂ ಪ್ರಮಾಣದಲ್ಲಿ ಸುಮಾರು ಎರಡರಿಂದ ' 


ಎರದೂವರೆ ಸೆಭಮಾಟರಿನಸ್ಚಿವೆ ; ಸಂಕ್ರಿಗಳೂ ಅಷ್ಟೇನೂ ನೇರವಾಗಿಲ್ಲ. ಬರೆದವನ 
ಅಥವಾ ಕೆಂಡರಿಸಿದನನ ಕಲೆಗಾರಿಕೆಯ ಸೊಬಗು ಈ ಶಾಸನದಲ್ಲಿ ಎದ್ದು ಕಾಣುವೈದಿಲ್ಲ.4 


ಶಾಸನ ಭಾಷೆ 

ಪ್ರಸ್ತುತ ಶಾಸನ ಭಾಷೆ “ನಡುಗನ್ನಡೆ”ವಾಗಿದ್ದು ಆ ಕಾಲದ ಭಾಷೆಯ ಸ್ವರೂಪ 
ವನ್ನು ಸ್ರತಿನಿಧೀಕರಿಸುತ್ತದೆ. .ಗದ್ಯ ಶೈಲಿಯಲ್ಲಿರುವ ಈ ಶಾಸನದಲ್ಲಿ ನೇರ ಸ 
ಕ್ರಮವಿತೆ. ಆದರೆ ಭಾಸಿಕ PE "ಬಲ್ಲಾಳ' ಎಂಬುದನ್ನೂ “ಬಲ್ಲಾಳು? 
(ಸಾ. ೧), “ಎಕ್ಕ್ರೋಟ' ಎಂಬ ಶಬ್ದವನ್ನೂ ಎಕ್ಟೊಟ್ಟಿ' (ಸಾಲು ೧, ೨), "ಎಕೊಟ್ಟ' 
(ಸಾಲು ೨) ಎಕೋಟಿ (ಸಾಲು. ೨) ಸ "ಮಾದಯ್ಯ ಎಂಬುದಕ್ಕೆ PE 
"ಮಾಡೆಯ' (ಸಾಲು ೧), "ಬಸವೈೈಯ? ಎಂಬುದನ್ನು :ಬಸ್ಸವೆಯ' ಎಂದೂ (ಸಾಲು ೧) 
“ಮಲ್ಲಿಕಜೀಯನು' ಎಂಬುದನ್ನು ನ ಮ್ಲಿಕಜಿನು? (ಸಾಲು ೨ “ಎಂದೂ ಜಿನಾಲಯ' 
ಎಂಬುದಕ್ಕೆ ಬದಲಾಗಿ. "ಜಿನಾಲೆಯೆ' (ಸಾಲು ೩) ಎಂದ್ಕೂ "ಕೊಟ್ಟು 'ಎಂಬುದನ್ನು 
"ಕೊಟ್ಟ. (ಸಾಲು ೩), "ಮಾರಿದಾತಂ' ಎಂಬುದನ್ನು ಬನ ನ (ಸಾಲು ೪) 
Ei "ಪಾತಕ' ಎಂಬುದನ್ನು "ಪತಕಂ' (ಸಾಲು ೪) ನ ಬರೆಯಲಾಗಿದೆ. ಇವ 
ನ್ರೈಲ್ಲ ಗಮನಿಸಿದರೆ ಶಾಸನ ಬರೆದವ ಓದು ಬರಹ ಬಲ್ಲ ಒಬ್ಬ ಸಾಮಾನ್ಯನೇ. ಹೊರತು 
ಪೂರ್ಣ ಪಾಂಡಿತ್ಯದ ಪ್ರ ನ್ರತಿಸ್ಮಿತ ಕನಿಯಲ್ಲ ಎಂಬುದು ನೇದ್ಯವಾದೀತು. ಅದೇನಿದ್ದರೂ 


ಹೆಚ್ಚು ನಿನರಣಿಗಳಲ್ಪದೆ ವಸು ನಿಷ್ಕ ನಿರೂನ ಸಣಾಭಾಷೆ/ಸ್ಸೈಲಿ ಶಾಸನೋದ್ಹೇಶ್ಯವನ್ನು 


ಶಡೇರಿಸುತ್ತ ಜಿ. 


ಶಿನಮೊಗ್ಗದ ಕೋಟಿ ಅಂಜನೇಯ ದೇವಾಲಯದ ಶಾಸನ ೫೧ 


` ಶಾಸನ ವಿಷಯೆ 


ಇದೊಂದು ಸ್ಮಾರಕ-ದಾನ ಶಾಸನ ; ಮಧ್ಯಕಾಲೀನ ಜೈನ-ಕಾಳಾಮುಖ 
ಮತಕ್ಕೆ ಸಂಬಂಧಿಸಿದೆ. ಸಮಕಾಲೀನ ರಾಜಕೀಯ ಇತಿಹಾಸಫ್ಸಿಂತ ಹೆಚ್ಚಾಗಿ 
ಸಾಂಸ್ಕೃತಿಕ ಮಹತ್ವ ಪಡೆದಿರುವ ಈ ಶಾಸನದಲ್ಲಿ ಅಡಕವಾಗಿರುವ ವಿಷಯಗಳನ್ನು 
ಮುಖ್ಯವಾಗಿ ಹೀಗೆ ವಿನರಿಸಬಹುದು : 


೧. ಹೊಯ್ಸಳ ವೀರಬಲ್ಲಾಳನ "ರಾಜಗುರು' ವಾಮಶಕ್ತ್ವಿಯ ಉಗ್ಲೇಖ; 

ಎ. ಈತ ಎಕ್ಟೋಟ ಚಕ್ರವರ್ತಿ” ಹಾಗೂ “ ಮಾಲೇಶ್ವರ "ದವ ಎಂಬ 
ವಿಚಾರ ; 

೩. ಈತ ಆರು ಜನ "ಏಸ್ಟೋಟಿ'ಗಳ ಮತ್ತು ಅಸಂಖ್ಯಾತ *ಗಣೇಶ್ವರ'ರ 
ಸಮ್ಮುಖದಲ್ಲಿ ದತ್ತಿ ನೀಡಿದ ಸಂಗತಿ ; 

(ಗಂಗ) ಜಿನಾಲಯಕೈೆ « ಎಕ್ಕೊ ಟಿ ಜಿನಾಲಯ” ಎಂದು ಹೆಸರಿಟ್ಟದ್ದು ; 
ಅವಕ್ಕೆ ಜೋಗವಲ್ಬಿಗೆ', "ನೆಂದಿಕೋಲು' ಹಾಗೂ "ದೇವ KE 
ಕೊಟ್ಟಿ ದ್ದು; 

೬. ಮಾನೇಶ್ವರ, ಮಾಕೆನಹಳ್ಳಿ ಕಾಂತಊರು, ಗಂಗನಾಡು, ನೀತಿ, ಕಲ್ಯಾಣ, 
ಮತ್ತು ಮಲ್ಲಿಕ ಎಂಬ ಏಳು ಸ್ಥಳನಾಮಗಳನ್ನೂ “ಎಕ್ಟೋಟಿ', "ಜೀಯ 
"ಗಣೇಶ್ವರ' ಮುಂತಾದ ಮತೀಯ ನಾಮಗಳನ್ನು ಉಗ್ಲೇಖಿಸಿದ್ದು ; 
ಮತ್ತು 

೭. ಕೊನೆಯಲ್ಲಿರುವ ಶಾಪಾಶಯದಲ್ಲಿ ಪಂಚಮಹಾಪಾತಕದೊಟ್ಟಿಗೆ *ಶಿನ 
ದ್ರೋಹ] ಎಂದಿರುವುದು. 


ಐತಿಹಾಸಿಕ ಮಹತ 

ದೇಗುಲ_ತೊಲೆಯ ಶಾಸನ ಮೊದಲಿಗೆ ಶ್ರೀಮತ್‌ ಬಲ್ಲಾಳು (ಬಲ್ಲಾ ಳೆ) ದೇವ 
ನನ್ನು ಹೆಸರಿಸುತ್ತದೆ. ಈತ ಹೊಯ್ಸೆಳರಗ್ಲೀ ಆತ್ಯಂತ ಸ ಪ ತ್ರೈ ಮುಖನಾದ ಚಕ್ರವರ್ತಿ. 
ಮೊದಲನೆಯ ನರೆಸಿಂಹೆ- ಬಟಬತೇನಿಯರ ವೀರಪುತ್ರ. ಸುಮಾರು ನಲನತ್ತೆ, ಸಷ 
(೧೧೭೩-೧೨೨೦) ಗಳು ಸರಿಣಾಮಕಾರಿಯಾಗಿ ಆಳಿದ ಗಣನೀಯ ಅರಸ. ಈತನ ಕಾ 
ದಲ್ಲಿ ಅತ್ತ ್ಯಂತ ಹೆಚ್ಚಿನ ನ ಸಂಖ್ಯೆ ಯ ಹೊಯ್ಸ ಳಾಲಯೆಗಳು ನಿರ್ಮಿತವಾದವು. “ei 
Wenz: ರ ನಿರ್ವಹಣೆ ಹಾಗೂ ವ್ಯವಸ್ಥೆಗಳಲ್ಲಿ ಕೊಡ ಈತನ ಕಾಲದಲ್ಲಿ 
ಗಣನೀಯವಾದ ಕಾರ್ಯ ಆಗಿದ್ದು ಟು. ಶೈವಮತೀಯ ಚಟುವಟಿಕೆಗಳು ವ್ಥಾ ಸಕವಾಗಿ 
ಹಮ್ಮಿ ಕೊಂಡಿದ್ದು ೦ಟು. ಈತನ ಕಾಲದಲ್ಲಿ ಸುಮಾರು ಎಂಬತ್ತು ಶೈವಾ ಲಯಗಳ 


ಸ ಉಗ್ಲೇಖ ಗಳಿವೆಯೆ:ಬುದು. ಇದನ್ನು ಪುಸಿ (ಕರಿಸುತ್ತದೆ, 5. ಶಿವಪುರಗಳೂ, 


೫೨ ಮಾನವಿಕ ಕರ್ಣಾಟಕ 


| | 
| 


ಮಠಗಳೂ ಅಂದಿನ ಸಮಾಜದಲ್ಲಿ ಗಣ್ಯ ಪಾತ್ರವಹಿಸಿದ್ದವೆ. ಶ್ಚೈವಾಚಾರ್ಯಂರಿಗೆ ಹೆಚ್ಚಿನ 


ಮನ್ನಣೆಯಿದ್ದಿರಬೇಕು. ಈ ಹಿಕ್ಸೈಲೆಯಲ್ಲಿ ವೀರಬಲ್ಲಾಳನ «ರಾಜಗುರು ಗಳಾಗಿ ವಾಮ 
ಶಕ್ತಿಯಿದ್ದ ನೆಂಬುದು ಸ್ವಾರಸ್ಯಕರವಾಗಿದೆ. 


ಸಾಂಸ್ಕೃತಿಕ ಮಹತ್ವ ಕ 

ಮಧ್ಯಕಾಲೀನ ಕರ್ನಾಟಕದಲ್ಲಿ ಕೈವಮತ- ಕಾಳಾಮುಖ ಶೈವಸಂಥ ಸಾಕಷ್ಟು 
ಪ್ರಭಾವಶಾಲಿಯಾಗಿತ್ತು. ಸಮಕಾಲೀನ ದೇವಾಲಯಗಳಿಗೆ ಹೊಂದಿಕೊಂಡೇತೆ ಕೆಲವ 
ಕ್ಕಾದರೊ ಮಠೆಗಳಿದ್ದು » ಅನ್ರೆಗಳಲ್ಲಿ ಕಾಳಾಮುಖಸ್ಮಾನಾಚಾರ್ಯ(ಮೆಠಾಧಿಸತಿ)ರ, 
ಕಾರ್ಯ ನಿರ್ವಹಿಸುತ್ತಿದ್ದರು. ಬಳ್ಳಿ ಗಾ ಯ ಕೇದಾರೇಶ್ವರ, ಅಬಲೂರಿನ ಬ್ರಹ್ಮೇಶ್ವರ 
ವಿತಾದವ್ರೆ ಇವರ ಹೆಸರುವಾಸಿ ಕೇಂದ್ರಗಳಾಗಿದ್ದವು. ಇವರಲ್ಲಿ ಕೆಲವರು ಪ್ರಭಾವ 
ಶಾಲಿ ವಿದ್ವಾಂಸರೂ, ಸಮಾಜ ಸುಧಾರಕ ಕಾರ್ಯ ನಿರ್ವಾಹಕರೂ ರಾಜಗುರುಗಳೂ 
ಆಗಿದ್ದರು. ವಾಮಶಕ್ತಿ ಅಂಥವರಲ್ಲಿ ಖ್ಯಾತನಾಮನಾಗಿದ್ದನು. ಬಳ್ಳಿ ಗಾವೆಯ 
ಕೇದಾರೇಶ್ವರ ಮಠದ ಸ್ಮಾನಾಚಾರ್ಯ್ಯನಾಗಿ ಅತಿದೀರ್ಥಕಾಲ (ಸುಮಾರು ಐವತ್ತು 


ವರ್ಷ) ಆಡಳಿತ ನಡೆಸಿದನ. ಖ್ಯಾತ ವಿದ್ವಾಂಸನೂ ಸಮಕಾಲೀನ ಸಾಮಾಜಿಕ- ' 


ಧಾರ್ಮಿಕ ಚಟುವಟಿಕೆಗಳಲ್ಲಿ ಸಕ್ರಿಯ ಪಾತ್ರವಹಿಸಿದವನೂ ಆದ ಈತನನ್ನು ಶಾಸನ 
ಗಳು "ರಾಜಗುರು? "ಜೀಯ' ಎಂದೇ ಸಂಬೋಧಿಸಿವೆ.6 ವಾಮಶಕ್ತಿಯೆ ಬಂದಿ(ಡಿ)ಯ 
ಹಿಡಿದಲ್ಲಿ ಕಾಳಗಗಳೂ ನಡೆದದ್ದುಂಟು.7 ಈತನ ಬಂಧುಗಳ ಮೇಲೆ ದಾಳಿಮಾಡಿದಾಗ 
ಊರನೀರರು ಕಾದಾಡಿದ್ದುಂಟು.8 ಈತ ಕೆಲವ್ರ ಗಣ್ಯರಿಗೆ, ಸಂಸ್ಥೆಗಳಿಗೆ ದಾನದತ್ತಿ 
ನೀಡಿದ ಉದಾಹರಣೆಗಳೂ ಇವೆ. ಕಳಚುರಿ ಬಿಜ್ಜಳ, ಹೊಯ್ಸಳ ಇಮ್ಮಡಿ ಬಲ್ಲಾಳ 
ಮುಂತಾದ ಪ್ರಸಿದ್ಧ ಅರಸರ ಹಾಗೂ ಬಲ್ಲಾಳನ ಸಾಮಂತನಾದ ವಿರೆಯೆಣ್ಣ ಚಮೂ 
ಪತಿ (ದಂಡನಾಯಕ), ಬಿಜ್ಜಳನ ಸಾಮಂತನಾದ ಸಿಂದರೆ ಈಶ್ವರಡೇವ ಮುಂತಾದ 
ಸಾಮಂತರಸರ ಮೇಲೆ ಸಾಕಷ್ಟು ಪ್ರಭಾವ ಬೀರಿದ "ರಾಜಗುರು ವಾಮಶಕ್ತಿ 
ಯಾಗಿದ್ದನೆಂಬುದು “ಆಜ್ಞಾರಾಜ್ಞಾಂ ಶಿರಸಿ ವಿಭವೋ ವಿದ್ವೆ ತಾಂ... ಎಂಬ 
ಬಳ್ಳಿಗಾವೆ ಶಾಸನೋಸ್ಲೇಖ ರುಜುವಾತುಸಡಿಸುತ್ತದೆ.* ಶಿವಮೊಗ್ಗ ದೆಲ್ಲಿ ಇದೀಗ 
ದೊರೆತ ಶಾಸನದಿಂದ ವಾಮಶಕ್ತಿ ಬಲ್ಲಾಳಡೇನನ ರಾಜಗುರುವಾಗಿದ್ದನೆಂಬುದು ಸ್ಪಷ್ಟ 
ನಾಗುತ್ತನೆ, ಅಲ್ಲದೆ ಈತನನ್ನೂ “ಎಕ್ಟೋಟಿ ಚಕ್ರವರ್ತ? ಎಂದು ಹೇಳಲಾಗಿದೆ. 
ವಾನುಶಕ್ತಿ ಪ್ರತಿನಿಧೀಕರಿಸಿದ ಕಾಳಾಮುಖ ಸಮಯನನ್ನು «ಎಕ್ಕೋಟ ಸಮಯ? 
ವೆಂತಲೂ, ಕಾಳಾಮುಖ ಮಠವನ್ನು "ಎಕ್ಟೋಟನುಠ'ನೆಂತಲೂ ಹೇಳುವುದುಂಟು. 


ಇದರ ಸ್ಥಾನಸತಿಗಳನ್ನು "ಎಕ್ಟೋಟಿ ಸಮಯ ಚಕ್ರವರ್ತಿ', "ಎಕ್ಟೋಟಿ ಮುನೀಂದ್ರ” 


ರೆದೂ ಹೆಸರಿಸುವುದುಂಟು. 10 ಇಲ್ಲಿ ಬರುವ "ಎಕ್ಟೋಟಿ ಏಳುಕೋಟಿ ಮಂತ್ರೇಶ್ವರರೆ 


ಸಂಕ್ಷಿಸ್ತನಾಮ, "ಮಹೇಶ್ಚರದರ್ಶನ?ದಲ್ಲಿ ಬರುವ ಅಸಮಾಸ್ತ ಕಲುರು ಮಂತ್ರಗಳಾಗಿದ್ದು ' 
ಅಥವಾ ಮಂತ್ರೇಶ್ವರರಾಗಿದ್ದು ಅವರ ಸಂಖ್ಯೆ "ಏಳು ಕೋಟ. ಇರುವುದರಿಂದ ' 


ಶಿವಮೊಗ್ಗದ ಕೋಟಿ ಆಂಜನೇಯ ದೇವಾಲಯದ ಶಾಸನ ೫ಷ್ಠಿ 


ಏಳ್ಳೋಹ."ಎಕ್ಟೋಓ' ಆಯಿತು. ಆ ಸಮಯ "ಎಕ್ಟೋಟಿ ಸಮಯ'ವಾಯಿತು.11 
ವಾಮಕಕಿ ಯನ್ನೊ ಳಗೊಂಡಂತೆ ಏಳು ಜನ *ಎಕ್ಟೋಟಿ'ಗಳನ್ನು (ಜೀಯರನ್ನು) 
ಪ್ರಸ್ತುತ ಶಾಸನ ಹೆಸರಿಸಿದೆ : 

೧. "ಎಕ್ಟೋಟ ಚಕ್ರವರ್ತಿ' ರಾಜಗುರು ವಾಮಶಕ್ತಿ ; 
ಎಕ್ಕೋಟಿಯ ಕುನಾರನಸ್ಪ ಮಾಕನಹಳ್ಳಿಯ ಜೀಯ ; 
ಕಾಂತೆವೂರೆದ ಸೋಮೇಶ್ವರನೇವರು ; 
ಗಂಗನಾಡ ಬಸವ್ರೆಯೆ ಜೀಯ ; 
ನೀತಿಯ ಜೀಯೊ ; 
ಕಲ್ಯಾಣಿಯ ಜೀಯೆ ; 
. ಮಲ್ಲಿಕ ಜೀಯ; 

ಇಲ್ಲಿ ಕಂಡುಬರುವ "ಜೇಯೆ' ಎಂಬುದೊ ಕಾಳಾಮುಖ ಶೈನ ಅನುಯಾಯಿ 
ಗಳನ್ನು ಸೂಚಿಸುವ ಒಂದು ಸದವಾಗಿದ್ದು ಇನರನ್ನು ಜೀಯರು, ಜೀರರು, ಜೀರ್ರು 
ಎಂದೂ “ಗೊರವ' ಎಂದು ಕರೆಯೆಲಾಗಿಡೆ. ಇವರು ಮಧ್ಯಕಾಲೀನ ಕರ್ನಾಟಕದಲ್ಲಿ 
ಎಷ್ಟು ಸ್ರಭಾವಶಾಲಿಗಳಾಗಿದ್ದರೆಂದರೆ ಕೆಲವು ಶಾಸನಗಳ ಶಾಪಾಶಯ ಭಾಗದಲ್ಲಿ 
"ಏಲತ್ಕೋಟಿತಪೋಜನ [ಮು] ಮನಳಿದ ಸಳ್ಟುಮಹಾಪಾತಕನು ಸೋದ ಲೋಕಕ್ಕೆ 
"ಫೋಕ.',12 ಅಥವಾ "ಎಕ್ಕೋಟಿಯನಳದಂ' ಎಂದು ಮುಂತಾಗಿ ಉಲ್ಲೇಖಿಸಿದೆ. ಈ 
ಶಾಸನದಲ್ಲಿ ಬರುವ ಆರು ಜನ ಜೀಯರ ಬಗೆಗೆ ಹೆಚ್ಚಿ ನ ನಿನರಗಳೇನೂ ದೊರಕುವುದಿಲ್ಲ. 
ಅವರು ಆ ಪ್ರದೇಶದ ಜೀಯರು. ಬೇರೆ ಬೇಕಿ ಗ್ರಾಮದಿಂದ ಬಂದನರೆಂಬುದು ಅವರ 
ಹೆಸರಿನ ಹಿ:ದಿರುವ ಸ್ಥಳನಾಮಗಳು ಸೂಚಿಸುತ್ತದೆ. ಅಲ್ಲದೇ ಅವರೆಲ್ಲ ವಾಮಶಕ್ತಿಯ 
ಸಮಕಾಲೀನರಾಗಿದ್ದು ದತ್ತಿ ಪ್ರದಾನ ಸಂದರ್ಭದಲ್ಲಿ ಹಾಜರಿದ್ದರೆಂಬುದೂ ಈ ಶಾಸನ 
ದಿಂದಗೇ ಗೊತ್ತಾಗುತ್ತದೆ. 

ಇನ್ನು ಈ ಶಾಸನೋಕ್ತ ಗಣೇಶ್ವರರು ಯಾರು ? ಇನರನ್ನು ಇಲ್ಲಿ ಅಸಂಖ್ಯಾತ 
ಗಣೇಸ್ವರರು ಎಂದೇ ಉಗಿ ಖಿಸಲಾಗಿದೆ. ಇವರು ಗಣನಾಥರು ಅಥವಾ ಗಣನಾಯಕೆ 
ರಾಗಿದ್ದು, ಜೈನಮುಸಿ, ಆರ್ಯಿಕೆ, ಶ್ರಾವಕ ಮತ್ತು ಶ್ರಾನಿಕೆಯರ ನಾಲ್ಕು ಸಂಘಗಳಿಗೆ 
ನಾಯಕರಾಗಿದ್ದರೆ ) ಎಂಬ ಅನುಮಾನ ಹುಟ್ಟತ್ತೆಡೆ.13 ಆದರೆ ಶಾಸನದಲ್ಲಿ 
ಅಸ ಖ್ಯಾತೆ ಗೆಣೇಕ್ಚರರು ಎಂದಿರುವುದರಿಂದ ಆ ಕಾಲದಲ್ಲಿ ಜೈ ನಗಣೇಶ್ವರರು ಅಷ್ಟೊಂದು 
ಭಾರಿ ಸಂಖ್ಯೆಯೆಲ್ಲಿದ್ದಕೆ? ಎಂಬ ಗುಮಾನಿಯೊ ಸಹಜವಾಗಿ ಮೂಡುತ್ತದೆ. 
ಅಸಂಖ್ಯಾತ ಎಂಬುದನ್ನು ಬಹಳ ಎಂಬ ಸರಳ ಅರ್ಥದಲ್ಲಿಟ್ಟಕೊಂಡರೆ ತಪ್ಪೇಸಿಲ್ಲ 
ಎಂದು ಅಸ್ಸಿಸುತ್ತದೆ. 

ಕಾಜಗುರು ವಾನುಶಕ್ತಿ ಈ ಎಕ್ಟೋಟಿ, ಗಣೇಸ್ವರರ ಸಮ್ಮುಖದಲ್ಲಿ (ಸಭೆ ಸೇರಿಸಿ) 
ಕರುಳಿತೀರ್ಥದ ಗಂಗೆಜಿನಾಲಯೆಕ್ಸೆ "ಜೋಗವಲ್ಚಗೆ'ಯನ್ನು (ಯೋಗನಟ್ಟಕೆ ಅಥನಾ 
ಹೊದಕೆ) ಕೊಟ್ಟು, ಅದಕ್ಕೆ "ಎಕ್ಕೋಹಜಿನಾಲಯ' ಎಂದು ಪುನರ್‌ ನಾಮಕರಣ 


ಲ ಆಜ ೮.1 


೫೪ ಮಾನವಿಕ ಕರ್ಣಾಟಕ 


FA ಸಿಳ TU 


ಮಾಡುತ್ತಾ ಕಿ ಇದು ಆ ಕಾಲದ ಸಂಪ್ರದಾಯೆದ ಒಂದು ಭಾಗವಾಗಿದ್ದಂತೆ ಸಮ 
ಕಾಲೀನ ಶಾಸನಗಳಿಂದಲೂ ದೃಢ ಸಡಿಸಬಹುದು. 14 ಇಲ್ಲಿ "ಎಕ್ಟೋಟಿ ಜಿನಾಲಯ' ' 
ಎಂಬುದು ಕಾಳಾಮುಖ 5 ನಮತದ ಪ್ರಭಾವ ಸಂಬಂಧವನ್ನು ಸೂಚಿಸುತ್ತ ಗೆಯೆಂದು 
ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಪ್ರಸ್ಮುತ ಶಾಸನ ಈ ಬಗೆಯ ಮತೀಯ ಪ್ರಭಾವ 
ಸಂಬಂಧವನ್ಳು ಶಿವಮೊಗ್ಗ ಪ್ರದೇಶದಲ್ಲಿ ಗುರುತಿಸಲು ತುಂಬ ಸಹಾಯಕಾರಿಯಾಗಿದೆ. 

ಕುರುಳಿತೀರ್ಥದ ಬಸದಿ ಮೂಲತಃ ಗಂಗ ಜಿನಾಲಯವಾಗಿಸ್ತು. ಇದನ್ನು 
ಹೊ: ಸ್ಪ ಳೆ ನರಸಿಂಹ ( |)ನ ಆದಳಿತ ಕಾಲದಲ್ಲಿ ಆಸಂದಿಯ ಗಂಗರಸ ಸತ್ಯಗಂಗ ಡೇವನು 
ನಿರ್ಮಿಸಿರಬೇಕು. ಎಡೆಹಳ್ಳಿ ನೆಸಿವೀಡಿನಲ್ಲಿ ಸುಖದಿಂದ ರಾಜ್ಯಭಾರ ಮಾಡುತ್ತಿರುವಾಗ 
(ಕುರುಳಿತೀರ್ಥದಲ್ಲಿ) ಗಂಗಜಿನಾಲಯವನ್ನು ೧೧೩೨ರಲ್ಲಿ ಈತ ನಿರ್ಮಿನಿದನೆಂದ್ಕ 
ಶಿವಮೊಗ್ಗ ದಲ್ಲಿ ರುವ ವಸ್ತು ಸಂಗ್ರ ಹಾಲಯದ ಶಿಲಾಶಾಸನ ಸ್ಪ ಸ್ಟಸಡಿಸುತ್ತ ದೆ.15 ಈ 
ಬಸದಿಗೆ ಕಾ ಲಕ ಕ್ರಮದಲ್ಲಿ, "ಅಂದರೆ ನೀರ ಬಲ್ಲಾಳನ ಕಾಲದಲ್ಲಿ (೧೧೭೩-೧೨೨೦), ಆತನ 
ರಾಜಗುರು ವಾಮಶಕ್ತಿ ಇತರ ನಕ್ಟೋ Fk ಗಣೇಸ್ವರರ ಸಮ್ಮುಖದಲ್ಲಿ "“ಎಕ್ಟೋಟ 
ಜಿನಾಲಯ' ಎಂಡು ಪುನರ” ನಾಮಕರಣ ಮಾಡುತ್ತಾರೆ. ಒಂದು ಶತಮಾನದೊಳಗೇ 
ಜಿನಾಲಯದ ಹೆಸರು ಒದಲಾಗುವುದನ್ನು ಗಮನಿಸುತ್ತೇವೆ. ಇದಕ್ಕೆ ಮುಖ್ಯ ಕಾರಣ 
ಕಾಳಾಮುಖ ಶೈವಗುರು ಸಂಬಂಧ. ಈ ಮತದವರು ಜನಮತದ ದೇಗುಲಕ್ಕೆ ದೇವ 
ಭೋಗ (ದತ್ತಿ) ನೀಡಿ, ತಮ್ಮ ಮತೀಯ ಸಂಪ್ರದಾಯದಂತೆ “ಜೋಗವಟ್ಟಿಗೆ?, 16 
"ನಂದಿಯೆಕೋಲ'ನ್ನು ಕೊಟ್ಟಿ ರುವುದು ನಿಜಕ್ಟೂ ಸ್ವಾರಸ್ಯಕರವಾಗಿದೆ. ಜೋಗವಟ್ಟಿಗೆ 
ಯನ್ನೇನೋ ಜೈನಮತೀಯ ಯೋಗಪಟ್ಟಕೆ ಎಂದು ಸರಳವಾಗಿ ಅರ್ಥಮಾಡಿಕೊಳ್ಳ 
ಬಹುದಾದರೂ!7, ನಂದಿಯೆ ಕೋಲು ದಿಗಂಬರ ಜೈನ ಸಂಪ್ರದಾಯದ ಬಸದಿಯಲ್ಲಿ 
ಸಾಮಾನ್ಯವಾಗಿ ಕಂಡು ಬರುವುದಿಲ್ಲವೆಂದು. ಹೇಳಲಾಗಿದೆ.18 ನಂದಿಯ ಕೋಲ 
(ಕೆಂಬ)ನ್ನು ಮೆರೆಸುತ್ತ ಒಯ್ಯುವುದು, ನಂದಿಯ ಕೋಲಿನ ಪ್ರಮಾಣವನ್ನು ಆಧರಿಸಿ 
ಭೂಮಿಯನ್ನು ಅಳೆಯುವುದು ಆಗಿನ ಕಾಲದಲ್ಲಿತ್ತೆಂದೂ ಈ ಮೂಲಕ ಸೂಚಿಸ 
ಬಹುದು 19 

ಮಧ್ಯಕಾಲೀನ ಕರ್ನಾಟಕದಲ್ಲಿದ್ದ ಕಾಳಾಮುಖಶೈವರು ತಮ್ಮ ಉದಾರ 
ಸಿದ್ಧಾಂತ ನೀತಿಯಿಂದಾಗಿ ಇತರ ಮತಗಳೊಂದಿಗೆ ಸಹಬಾಳ್ವೆಗೆ ಎಷ್ಟರಮಟ್ಟಿ ನ ಅನು 
ಕೂಲತೆಯನ್ನು ಂಟುಮಾಡಿದರೆಂಬುದು ಶಿವಮೊಗ್ಗ ಶಾಸನದಿಂದಲೂ ರುಜುವಾತಾಗು 
ತ್ತದೆ. ಅಲೆ ಕಾಳಾಮುಖ ಶ್ರೈವ ಸ್ಸಾನಾಸತಿಗಳಲ್ಲಿ ವಾಮಶಕ್ತಿಯಂಥಾ "ರಾಜ 
ಗುರು” ಎಷ್ಟು ಪ್ರಭಾನಶಾಲಿಯಾಗಿದ್ದ ರೆಂಬುದನ್ನು, ಆರ್ಥಿಕವಾಗಿ ಎಷ್ಟು ಬಲಾಢ್ಯ 
ರಿದ್ದರೆಂಬುದನ್ನು ಈ ಮೂಲಕ ಊಹಿಸಬಹುದಾಗಿದೆ, ಸಮಕಾಲೀನ ಧಾರ್ನಿಕ- 
ಸಾಮಾಜಿಕ-ಆರ್ಥಿಕ ಜೀವನದಲ್ಲಿ ಕಾಳಾನುಖಶ್ಛೆವರ ಪಾತ್ರ ಎಸ್ಟಿತ್ತೆಂಬುದರ ಸಮಗ್ರ ' 
ಸವಿಸಾಕ್ಷೆಯೆ ಅಗತ್ಯದ ಹಿನ್ನೆಲೆಯಲ್ಲಿ ಈಗ ನಮಗೆ ದೊರೆತಿರುವ ಕೋಟಿ ಆಂಜನೇಯ ' 
ದೇವಾಲಯದ ಶಾಸನ ತು ಉಸಯುಕ್ತವಾಗಿದೆ. | 


ಶಿವಮೊಗ್ಗದ ಕೋಟಿ: ಅಂಜನೇಯ ದೇವಾಲಯದ ಶಾಸನ ೫೫ 


'ಭೌಗೋಳಿಕ ಮಹತ್ವ 

1) ಕುರುಳಿತೀರ್ಥ : ಪ್ರಸ್ತುತ ಶಾಸನೋಕ್ತ ಸ್ಥಳನಾಮಗಳಲ್ಲಿ " ಕುರುಳಿಯ 
ತೀರ್ಥ ಪ್ರಮುಖವಾಗಿದೆ." ಇದರ ಉಲ್ಲೇಖ ಶಿವಮೊಗ್ಗ ಜಿಲ್ಲೆಯ ಇನ್ನೂ ಕಲವು 
ಶಾಸನಗಳಲ್ಲಿ ಈಗಾಗಣಿ ಕಂಡುಬಂದಿದೆ.20 ತುಂಗಾಭದ್ರಾ ನದಿ ತೀರದಲ್ಲಿರುವ ಒಂದು 
ಪವಿತ್ರ ತೀರ್ಥ ಕ್ಷೇತ್ರನಿದು. ಶಿವಮೊಗ್ಗೆಯ ದಕ್ಷಿಣಕ್ಕೆ ಸುಮಾರು ೯-೧೦. ಕಿ.ಮಾ. 
ದೂಗದಲ್ಲಿ, ತುಂಗಭದಾ,ನದಿಯ ಬಲದಂಡೆಯ ಪ್ರದೇಶದಲ್ಲಿ ಕೊರ್ಲಳ್ಳಿ (ಕೊರಲಳ್ಳಿ) 
“ಬಿಂಬ ಊರಿದೆ. -: ಇದೇ ಮಧ್ಯಕಾಲೀನ ತೀರ್ಥಕ್ಷೇತ್ರವಾಗಿರಬಹುದಾದ ಕುರುಳಿ ಆಗಿರ 
ಬೇಕು: ಕುರುಳಿ ಎ ಕುರುಳಿಹಳ್ಳಿ > ಕೊರಳಿಹಳ್ಳಿ > ಕೊರಲಹಳ್ಳಿ > ಕೊರ್ಲಹಳ್ಳಿ 
ಇದು ಉತ್ತರ ಕರ್ನಾಟಕದ ಕೊಸಣ ತೀರ್ಥದ ಹಾಗೆ (ಕೊಪ್ಪಳ) ದಕ್ಷಿಣ ಕರ್ನಾಟಕ 
ದಲ್ಲಿ ಜೈನರ ಒಂದು ಪವಿತ್ರ ತೀರ್ಥವಾಗಿದ್ದಿರಬಹುದು. ಈಗ ಅಲ್ಲಿ ಜೈನ ಬಸದಿಯಿಲ್ಲ. ಆ 
ಬಸದಿಯ ಭಾಗಗಳನ್ನೇ ಶಿವಮೊಗ್ಗದ ಕೋಟಿ ಆಂಜನೆಯ ದೇವಾಲಯ ನಿರ್ಮಾಣ 
ಕಾರ್ಯದಲ್ಲಿ ಬಳಸಿಕೊಂಡಿರಬಹುನೆಂದೂ ಅಲ್ಲೇ ಲಭ್ಯನಿರುವ ಈ ಶಾಸನದಿಂದಾಗಿ 
ಊಹಿಸಬಹುದು. 

ಮಾಕನಹಳ್ಳಿ : ಇದು ಶಿವಮೊಗ್ಗ ದ ವಾಯುವ್ಯಕ್ಕೆ ಸುಮಾರು ಇಪ್ಪತ್ತೊಂದು 
*.ವಿಸಾ. ಅಂತರದಲ್ಲಿರುವ ಮಾಚೆನಹಳ್ಳಿ ಆಗಿರಬಹುದು. ತೌಲವ್ಯೀಕರಣದಿಂದಾಗಿ 
ಮಾಕನ> ಮಾಜಿನ (ಕೆಂಗುಲಾಬಿಎಐ ಚೆಂಗುಲಾಬಿ) ಆದಂತೆ ಆಗಿರಬಹುದು ಇದರ 
"ಉಸ್ಲೇಖ ಬಾಬನಹಳ್ಳಿ ಶಾಸನದಲ್ಲೂ ಕಂಡುಬಂದಿದೆ. : 

ಕಾಂತವೂರು : ಇದು ಸೊರಬ ತಾಲ್ಲೂಕಿನ ಕುಪ್ಪಗಡ್ಡೆ ಹೋಬಳಿಯಲ್ಲಿರುವ 
ಕಾತೊರು ಆಗಿರಬೇಕು. ಕಾಂತ. ಊರು ಕಾಂತವೂರು ; ಕಾಂತೂರುಾ ಕಾತೂರು 
(ದಾಂಟು ದಾಟು) ಆದಂತೆ ಎಂದಾಗಿರಬಹುದು. ಇದೇ ಸೊರಬ ತಾಲ್ಲೂಕಿನ ಆನ 
ವಟ್ಟಿ ಹೋಬಳಿಯಲ್ಲೂ ಕಾತವಳ್ಳಿ ಎಂಬ ಊರಿದ್ದು ಹಳ್ಳಿ /ಊರು ಬದಲಾವಣೆಯಾಗಿದೆ 
ಯೆ:ದಿಟ್ಟಕೊಂಡಲ್ಲಿ ಅದರೊಟ್ಟಿಗೂ ಸಮಾಕರಿಸಬಹುದು. ಆದರೆ ಈಗಿನ ಕಾತೂರು 
ಶಾಸನದ ಕಾಂತವೂರು ಆಗಿದ್ದಿರಬಹುದಾದ ಸಾಧ್ಯತೆಯೇ ಹೆಚ್ಚೆ ನ್ಸಿಸುತ್ತ ದೆ. 

(4) ಗಂಗನಾಡು : ಗಂಗರ ರಾಜಕೀಯ ಧಾರ್ಮಿಕ ಚಟುವಟಿಕೆಗಳು ಶಿವ 
ಮಗ್ಗ ಪ್ರದೇಶದಲ್ಲಿ (ಮಂಡಲಿ ರಾಜ್ಯ) ಸಾಕಷ್ಟು ವ್ಯಾಸಕವಾಗಿದ್ದವು ಎಂಬುದನ್ನು 
ಪ್ರತಿಬಿಂಬಿಸುವ ಗಂಗನನಾಡು /ಗಂಗನಾಡು ಎಂಬುದು ಶಿವಮೊಗ್ಗದ ಉತ್ತರಕ್ಕೆ 
ಸುಮಾರು ಐದು ಕಿ.ವಿತಾ. ದೂರದಲ್ಲಿರುವ ಬಸವನ ಗಂಗೂರು ಅಥವಾ ಸುಮಾರು ಆರು 
ಕ.ಮಾ. ದೂರೆದಲ್ಲಿರುವ ಕಲ್ಲಗಂಗೂರು ಇರಬಹುದು. ` ಭದ್ರಾವತಿ ತಾಲ್ಲೂಕಿನಲ್ಲೂ 
ಗಂಗೂರು: ಎಂಬ ಊರಿದ್ದು ಇದನ್ನೂ ಒಳಗೊಂಡ ಒಟ್ಟು ಪ್ರದೇಶ (ಮಂಡಳಿಯ) 
ಗಂಗನಾಡು ಆಗಿದ್ದಿರಬೇಕು.21 

(5) ನೀಲೆ : ಶಿವಮೊಗ್ಗದ ಉತ್ತರೆಕ್ಕೆ ಸುಮಾರು ಮೂರು ಕಿ.ಮಾ. ಅಂತರ 
ದಲಿರುವ ನವಿಲೆ ಎಂಬ ಊರಿದೆ. ಅಲ್ಲದೆ ನೈದಿಲೆ ಎಂಬ ಮತ್ತೊಂದು ಊರು ಕಂಡು 

ಹ 


೫೬ ಮಾನನಿಕ ಕರ್ಣಾಟಕ 


ಬರುತ ಡೆ. ಇವೆರಡರಲ್ಲಿ ಒಂದು (ನೈ ದಿಶೆ) ಶಾಸನ ಕಾಲದ ನೀಲೆಯಾಗಿದ್ದಿರಬೇಕು. 
ನೀಲೆ೨ (ನೀಯಿಲೆ) ೨ (ನೇಯಿಲೆ) ೨ (ನೇದಿಲೆ) ೨ ನೈದಿಲೆ, 

(6) ಕಲ್ಯಾಣಿ22/ಕಲ್ಯಾಣ : ಮಧ್ಯಕಾಲದ ಕರ್ನಾಟಕದಲ್ಲಿ ಪ್ರ ಪ್ರಸಿದ್ಧ ವಾದ 
ಕಲ್ಯಾಣ ಚಾಳುಕ್ಯ, ಕಳಚುರಿ ರಾ Ke: ನಗರ ಹಾಗೂ ಸಾಂಸ್ಕತಿಕ ಕೇಂದ ವಾಗಿದ್ದ 
ಬ್ಯಾಂ ಬೀನರ್‌ ಜಿ ಜಿ” ಸಿಯ ಇಂದಿನ ಬಸವಕಲ್ಯಾಣವಾಗಿರಬೇಕು. 

ಮಲ್ಲಿಕ: ತಿನನೊಗ್ಗ ದ ವಾಯುವ್ಯಕ್ಕೆ ಸುಮಾರು ಐದು ಕಿ.ಮಿಾಾ. ಅಂತರ 
ದಲ್ಲಿರುವ ಮಲ್ಲಿಗೆನಳ್ಳಿ ಆಗಿದ್ದಿ ರಜೇಕು ಇದೇ ಸಂಕ್ಷೇಸಗೊಂಡು ಮಲ್ಲಿಕವಾಗಿದ್ದಿ ರಬಹುದು. 
ಮಲ್ಲಿಕ» ಮಲಗೆ" ನೇ ಗೆ ಹಳ್ಳಿ ೫ ಮಕ್ಲಿಗೆನಳ್ಳ. 


ಶಾಷಾಶಯ (ಶಾಪವಚನ) 

ದಾನಶಾಸನದ ಅವಿಭಾಜ್ಯ ಅಂಗವಾಗಿ ಬಂದಿರುವ ಶಾಪಾಶಯ ಅಥವಾ ಫಲ 
ಶ್ರುತಿ ವಾಕ್ಯಗಳಲ್ಲಿ ಕೊಟ್ಟ ದಾನ ನೆಲ (ಭೂಮಿ) ಚಂದ್ರರಿರುವ ತನಕ ಸಲ್ಲುವಂತಾಗ 
ಲೆಂದು ಹಾರೈಸಿ ಕೊನೆಯಲ್ಲಿ ಈ ಮರಾದ್ಯೆಯನ್ನು ಮೀರಿದವನು ಶಿವನಸ್ರೋಹಿ ಹಾಗೂ 
ಸಂಚಮಹಾಪಾತಕಿ ಎಂದು ಶಸಿಸಲಾಗಿದೆ, ಜೈನ ಬಸದಿಗೆ ಸಂಬಂಧಿಸಿದ ಸ್ಮಾರಕ- 
ದಾನ ಶಾಸನವಿದಾದರೂ ಕೊನೆಯಲ್ಲಿ ಇರುವ * ಶಿವದ್ರೋಹಿ ' ಎಂಬ ಮಾತು ಕಾಳಾ 
ಮುಖ ಶೈವಮತದ ಪ್ರಭಾವದ ಹಿನ್ನೆಲೆಯಲ್ಲಿ ನೋಡಿದರೆ ಆಚ್ಚರಿಯನ್ನುಂಟುಮಾಠು 
ವಂಥದ್ದಲ್ಲ. ಈ ಶಾಸನ-ಶಾಪಾಶಯದ ಹಿಂದಿರುವ ಉದ್ದೇಶ ಸ್ಪಷ್ಟವಾಗಿದೆ ; ಇದು 
ಸಾಮಾಜಿಕ-ಧಾರ್ಮಿಕ ನ್ಸೈತಿಕ ಒತ್ತಡವನ್ನು ಜನಪದದಲ್ಲಿ ತರುವುಡೇ ಆಗಿದೆ. 

ಒಟ್ಟಿ ನಲ್ಲಿ ಕೋಟಿ ಆಂಜನೇಯ ದೇವಾಲಯದ ಒಂಡು ತೊಲೆ ಹೊತ್ತುಕೊಂಡು 
ಬಂದಿರುವ ಈ ಶಾಸನ Wehbe ಕರ್ನಾಟಕದ ಅದರಲ್ಲೂ ಶಿವಮೊಗ್ಗ ದ ಇತಿಹಾಸ್ಕ 
ಸಂಸ, ತಿ, ಧರ್ಮ ಹಾಗೂ ಸ್ಥಳನಾಮಗಳನ್ನು ಅಭ್ಯಾಸ ಮಾಡುವವರಿಗೆ ಅಮೂಲ್ಯ 
ಮಾಹಿತಿಯನ್ನೂ ಒಂದೆಡೆ ಒದಗಿಸುವುದು. ಇತ ಇಂದಿನ ಕೋಟಿ ಆಂಜನೇಯ 
ದೇವಾಲಯಕ್ಕೆ ಬಳಸಿದ ಕೆಲವು ವಾಸ್ತು ಭಾಗಗಳಾದರೂ ಮೂಲತಃ ಜಿನಾಲಯ 
ದ್ಹಾಗಿರ ಬೇಕೆಂಬುದನ್ನು ದೃಢಪಡಿಸುತ್ತದೆ. ಈಗರುವ ಆಂಜನೇಯ ದೇಗುಲದ ಗರ್ಭ 
ಗೃಹದ ಬಾಗಿಲುವಾಡ, ನವರಂಗದ ಕಡಚಲು ಕಂಬಗಳು, ತೊಲ್ಕೆ ನವರಂಗದ ಬಾಗಿಲು 
ಚೌಕಟ್ಟಗಳಿಲ್ಲ ಜೈನ ಬಸದಿಯ ಭಾಗಗಳಾಗಿದ್ದಂತೆ ತೋರುತ್ತವೆ. ಗರ್ಭಗೃಹ 
ದ್ವಾರದ ಲಲಾಟ ಬಿಂಬದ ಮೇಲಿರುವ ಉಬ್ಬುಗೆತ್ತನೆ ಶಿಲ್ಪ ಮುಕ್ಕೊಡೆಯಿಡಿ ಕುಳಿತು 
ತಪೋನಿರತನಾದ ಪ್ರಭಾವಲಯ ಸಹಿತವಾದ ಜೈ ನತೀರ್ಥಂಕರನದಾಗಿತ್ತು.. ಇದನ್ನು 
ಭಿನ್ನಗೊಳಿಸಲಾಗಿದೆ. ಇದರ ಅಚೀಜೆ ರಾಜಪುರುಷ ಲಕ್ಷಣಗಳಿಂದ ಶೋಭಿಸುವ 
ಚಾನುರಧಾರಿಗಳ ಕೆತ್ತನೆಗಳಿವೆ. ದ್ವಾರ ಶಾಖೆಗಳ ಬುಡ ಭಾಗದಲ್ಲೂ ಕ್ರಮವಾಗಿ 


ey yh 


(ಬಲದಿಂದ ಎಡಕ್ಕೆ) ದರ್ಸೆಣ ಸುಂದರಿ “ರಳ ಸಹಿತ ದ್ವಾರಪಾಲಕ (ಆಂಕುಶ... 1 | 
ಪಾಶ-ಗದಾೂ-ಸ ಸದ್ಮಧಾರಿಯಾಗಿ), ನೃತ್ಯಗಾತಿಯು ನನ ಅಭಯ. ಅಕ್ಷ ' 


| 


ಶಿವಮೊಗ್ಗದ ಕೋಟಿ ಆಂಜನೇಯ ದೇವಾಲಯದ ಶಾಸನ ೫೭ 


ಮೂಲ ಸಹಿತ (ಇನ್ನೊಂದು ಕೈಮುರಿದಿದೆ) ಚತುರ್ಭುಜೆಯಾಗಿ ಫಿಂತಿರುವುದು, ಕಂಡು 
ಬರುತ್ತದೆ. ಈ ದ್ವಾರಕ್ಕೆ ಸಂಬಂಧಿಸಿದಂತೆ ಪಾರ್ಶ್ವ ಜಾಲಂಧ್ರಗಳಿದ್ದು ಅವು ಶಿಲ್ಪಾ 
ಲಂಕಾರ ಸಹಿತವಿದೆ. ನವರಂಗದ ದ್ವಾರ ಐದು ಶಾಖೆಗಳಿಂದ ಕೂಡಿದ್ದು ಇದರ ಲಲಾಟ 
ಬಿಂಬದ ಮೇಲೆ ಕೂಡ ಮುಕ್ಕೊಡೆ ಅಡಿಯಲ್ಲಿ ಚಾಮರಧಾರಿ, ಯಕ್ಷ-ಯಕ್ಷಿ ಸಹಿತೆ 
ಪದ್ಮಾಸನದಲ್ಲಿ ಕುಳಿತು ತಪೋನಿರತನಾದ ಜೈನತೀರ್ಥಂಕರನ ಉಬ್ಬು ಶಿಲ್ಪವಿತ್ತು. 
ಇಲ್ಲೂ ಕೂಡ ಜಿನಬಿಂಬವನ್ನು, ಮಾತ್ರ ಕೆರಸಿಬಿಡಲಾಗಿದೆ. ದ್ವಾರಶಾಖೆಯ ಬುಡ 
ಭಾಗದಲ್ಲಿ ಚಾಮರಧಾರಿಣಿ, ರತಿ-ಮನ್ಮಥ, ತುಂಬುರು, ಶಂಖವಾದಕ ಶಿಲ್ಪ 
ಗಳನ್ನು ಕಂಡರಿಸಲಾಗಿದೆ. ಇವೆಲ್ಲವೂ «ಹೂಯ್ಸಳ ಶೈಲಿ" ಯಲ್ಲಿವೆ.24 ಈ ಎಲ್ಲ ಬಾಹ್ಯ 
ಆಧಾರಗಳ ಮೇಲಿಂದ ಡಾ ಅ. ಸುಂದರವರು ಈ ದೇವಾಲಯ ಮೂಲತಃ ಒಂದು ಜೈನ 
ಬಸದಿಯೆಂಬುದು ನಿಸ್ಸಂಶಯವೆಂದಿದ್ದಾರ25 ಆದರೆ ಈಗ ಪತ್ತೆಯಾಗಿರುವ ಶಾಸನ 
ದಿಂದ ಈಗಿರುವ ಕೋಟಿ ಆಂಜನೇಯ ದೇವಾಲಯಕ್ಕೆ ಬಳಸಿರುವ ಅಂಗಭಾಗಗಳು 
ಮಾತ್ರ ವೂಲತಃ ೧೧೩೨ರ ಕುರುಳಿತೀರ್ಥದ (ಗಂಗ) ಜಿನಾಲಯಕ್ಕೆ ಅಥವ 
ಎಕ್ಟೋಟಿ ಜಿನಾಲಯಕ್ಕೆ ಸಂಬಂಧಿಸಿದ್ದೆಂದು ಗೊತ್ತಾಗುತ್ತದೆ. ಹೆಳೆಯ ದೇಗುಲ 
ಭಾಗಗಳನ್ನು ಬೇರೆಡೆಯಿಂದ ತಂದು ಅದನ್ನೂ ಬಳಸಿ ಇಲ್ಲವೆ ಕೆಲವೊಮ್ಮೆ ಮಾರ್ಪಡಿಸಿ 
(ರೂಪಾಂತರಿಸಿ ಕೂಡ) ಹೊಸ ದೇವಾಲಯ ಕಟ್ಟಿ ರುವುದಕ್ಕೇನೆ ಹಲನ್ರ ನಿದರ್ಶನ : 
ಗಳಿವೆ.26 ಅವ್ರೆಗಳ ಪಾಲಿಗೆ ಇಂದು ಬೃಹತ್‌ ಸಂಕೀರ್ಣವಾಗಿ ಬೆಳೆದಿರುವ ಕೋಟಿ 
ಆಂಜನೇಯ ಅಥವಾ ಸೀತಾರಾಮಾಂಜನೇಯಸ್ವಾಮಿ ದೇವಸ್ಥಾನವನ್ನೂ ಸೇರಿಸ 
ಬಹುದಾಗಿದೆ. ಇದರ ಮೂಲ ವಾಸ್ತುಶಿಲ್ಪದ ಇತಿಹಾಸವನ್ನು ಕಾಲದ ಚೌಕಟ್ಟಿನಲ್ಲಿ 
ತಿಳಿಯುವಲ್ಲಿ ಕೂಡ ಪ್ರಸ್ತುತ ಶಾಸನ ಸಹಾಯಕನಾಗಿದೆ. 

ಗಂಗ-ಹೊಯ್ಸೆಳರ ಕಾಲದಲ್ಲಿ ಶಿವಮೊಗ್ಗ ದಕ್ಷಿಣ ಭಾಗವಾದ ಮಂಡಳಿನಾಡು- 
ಎಡತೊರೆ ಪ್ರದೇಶದಲ್ಲಿ ಜೈನಧರ್ಮ ಸಾಕಷ್ಟು ವ್ಯಾಸಕವಾಗಿ ಹೆಬ್ಬಿತೆಂಬುದು ಸಮ 
ಕಾಲೀನ ಶಾಸನ, ಶಿಲ್ಪಗಳಿಂದ ವೇದ್ಯವಾಗಿದೆ. ಜೈನರು ಶಿವಾಲಯಕ್ಕೆ ದಾನ ನೀಡಿದ 
ನಿದರ್ಶನವನ್ನು ಹಿರಿಯೂರು ಶಾಸನದಲ್ಲಿ ದಾಖಲುಪಡಿಸಲಾಗಿದೆ. ಮಂಡಳಿ ಸಾವಿರ 
ನಾಡಸ್ರಭು, ಮಹಾವ್ಯಾಪಾರಿ ಜಿನೇಂದ್ರ ಪಾದಾರಾಧಕ ಹೊಯ್ಸಳ ಗೊಯ್ದಿ ಸೆಟ್ಟಿ ಶಿವ 
ಧರ್ಮ ಕಥಕ್ಕಳಿ ಸಿದ್ದೇಶ್ವರ ದೇವಾಲಯೆಕ್ಸೆ ಭೂಮಿದಾನ ನೀಡಿದನೆಂದು ತಿಳಿದುಬರು 
ತ್ತದೆ.27 ಹಾಗೆಯೇ ಕಾಳಾಮುಖ ಶೈವರು ಜಿನಾಲಯಕ್ಕೆ ದತ್ತಿ ನೀಡಿ ಆ ಪ್ರದೇಶದ 
ಗಂಗ ಜಿನಾಲಯವನ್ನು ಎಕ್ಟೋಟ ಜಿನಾಲಯವಾಗಿಸಿದ್ದ ಅಪೂರ್ವ ಸಂಗತಿ ಪ್ರಸುತ 
ಶಾಸನ ಶೋಧನೆಯಿಂದಾಗಿ ತಿಳಿಯುವಂತಾಯಿತು.: : ಮಧ್ಯಕಾಲೀನ ಕರ್ನಾಟಕದ 
ಸಾಮಾಜಿಕ ಧಾರ್ಮಿಕ ಜೀವನಲ್ಲಿ ಭಿನ್ನಮತೀಯರ ಸಹಬಾಳ್ವೆಯ ಮೇನೆ. ಹೊಸ 
ಬೆಳಕು ಚೆಲ್ಲಿದಂತಾಯಿತು. ವಾಸ್ತು ಶಿಲ್ಪದ ಅಧ್ಯಯನದ ಡೃಷ್ಣ್ವಿ ಯಿಂದ ಗಂಗಜಿನಾಲಯ 
ವೊಂದು ಎಕ್ಟೋಟಿ ಜಿನಾಲಯೆವಾಗಿ ನಾಮಾಂತರಗೊಂಡಿದ್ದ ಸ್ಟೇ ಅಲ್ಲ, ಆ ಎಕ್ಕೋಟ 


ಎ 
ಜಿನಾಲಯದ ಭಾಗಗಳು ಸ್ಥಳಾಂತರಗೊಂಡು ಕೋಟಿ ಆಂಜನೇಯ ದೇವಸ್ಥಾನದ ಅಂಗ 
8 


೩೮ ಮಾನವಿಕ ಕರ್ಣಾಬಿಕ 


1% 
2೫% 


ಭಾಗಗಳಾಗಿ ತುಸು ರೂಪಾಂತರ ಹೊಂದಿರುವ ಸಂಗತಿಯನ್ನು ತಿಳಿಯುವಲ್ಲೂ ನಂಬಲರ್ಹ ' 


ಶಾಸನಾಧಾರವೊಂದು ಬೆಳ ಕಿಗೆ ಬಂದಂತಾಯಿತು. 


ಶಾಸನ ಪಾಠ” 

|. ಸ್ವಸ್ತಿ ಶ್ರೀಮತು ಬಲ್ಲಾ ಳು ದೇವನ ರಾಜಗುರುಗಳುಂ ಎಕ್ಟೋಟ ಚಕ 
ನರ್ಕಿಗಳೆಪ್ಪು ಮಾಲೇಶ್ವರದ ವಾಮಶಕ್ತಿ ದೇ[ವ]ರುಂ ಎಕೊಟ್ಟಿಯ ಕೊಮಾರನಪ್ಪ 
ಮಾಕನ ಹಳ್ಳಿ ಯ ಮಾದೆಯ ಜಿಯರುಂ ಕಾಂತ. 

3, ಸ್ಯ ಸೋಮೇಸ್ನ. ರ ದೇವೆರುಂ ಗಂಗನಾಡ ಬಸ್ಸವೆಯ ಜಿಯನುಂ 
ನೀಲೆಯೆ ಜಿಯೆನುಂ ಕಲ್ಯಾಣಿ ಜಿಯನುಂ ಮಲ್ಲಿಕ ಜಿ [ಯೆ] ನುಂ ತಾಜ ೫ ಸಮಸ್ತ 
ಎಕೊಟ್ಟಿಗಳುಂ 

3. ಅಸಂಖ್ಯಾತ ಗಣೇಸ್ತರರು ಮಿರ್ದ್ದು ಕುರುಳಿಯ ತೀರ್ತ್ವದ ಬಸದಿಗೆ ಜೋಗ 


ಗೆಯನಿಕ್ಸಿ ಏಕೊ ಟ್ಟ ತಾತ ಡು. ಹೆಸರಂ ಕೊಟ್ಟು ದೇವಭೋಗಮುಮಂ 


ವಟಿ 
ಚೆ 
ನನ್ನಿಯ ಕೋಲು. 
4. ಮೆಂ ಕೊಟ್ಟು ನೆಲನುಂ ಚಂದ್ರನುಂ ವುಳ್ಳ ನ್ನವರಂ ಸಲುವಂತಾಗಿ ಈ 


ಮರಿಯಾಡೆಯೆಂ ಮಾರಿದ [ದಾ] ತಂ ಸಿವಪ್ರೋಹಂ ಸಂಚಮಹಾಸ [ಸ್‌] ತಕಂ॥ 


ಶಾಸನದ ಭಾವಾರ್ಥ 
ಮಂಗಳವಾಗಲಿ ಶ್ರೀಮತ್‌ (ಇಮ್ಮ ಡಿ) ಬಲ್ಲಾ ಳದೇವನ BEG 
"ಏಳುಕೋಟಿ? ಚಕ್ರ ವರ್ತಿಗಳೂ ಮಾಶೇಶ್ವ ರದವರು ಆದ (ಇವು ಡಿ) 
ವಾಮಶಕ್ತಿ ದೇವರು 
"ವಿಳುಕೋಟ' ಕುಮಾರನಾದ ಮಾಕನಹಳ್ಳಿಯ ಜೀಯೆರು 
ಕಾಂತವೂರಿನ ಸೋಮೇಶ್ವರ ದೇವರೂ 
ಗಂಗನಾಡಿನ ಬಸ ಸವ್ವೆ ಯ [ಮಗ] ಜೀಯೆನೂ, 
ನೀಲೆಯ ಜೀಯನೂ, ಕಲ್ಯಾಣ ಜೀಯನೂ 
ಮಲ್ಲಿಕ ಜೀಯೆನೂ ಮೊದಲಾದ ಸಮಸ್ತ ಏಳುಕೋಟ'ಗಳೂ ಅಸಂಖ್ಯಾತ 
"ಗಣೇಗ್ರರೌರೂ ಇರಲಾಗಿ, ಕುರುಳಿಯ ತೀರ್ಥದ ಬಸದಿಗೆ "ಹೋಗವಟ್ಟಿಗೆ' 
ಕೊಟ್ಟ » “ಏಕ್ಟೋಟಿ ಜಿನಾಲಯ' ಎಂದು ಹೆಸ ಸರಿಟ್ಟು, "ದೇವಭೋಗ'ನನ್ನೂ ' 
ನಹನಯಳೊಳಲತಗಿ ಟ್ಟ ಕೊಟ್ಟರು. ಅದನ್ನು ಈ ಭೂಮಿ _ಚಂದ್ರರಿರುವನರೆಸೆ 
ಸಲಹುನಂತಾಗಬೇಕು. ಈ ಷಿ ಮಾಡಿದ [ಗೌರವ] ದಾನವನ್ನು ಮೀರಿದವನು 
ಶಿವನ್ರೋಹಿ ಹಾಗೂ ಸಂಚನುಹಾಪಾತಕಿ ಆಗುವನು. 


Wh ke a ay ibe ಇ 


ಅಡಿ ಟಿಪ್ಪಣಿಗಳು 


ಶಿವಮೊಗ್ಗ ಜಿಸ್ಲೆಯಲ್ಲಿ ಇದುವರೆಗೆ ಪ್ರಕಟವಾದ ಒಟ್ಟು ೨೧೨೫ ಶಾಸನಗಳ 
ತಾಲೂಕುವಾರುಯಾದಿಯನ್ನು ಹೀಗೆ ಸೂಚಿಸಬಹುದು. [ಇತ್ತೀಚಿನ ಕ್ಷೇತ್ರ 
ಕಾರ್ಯಗಳಲ್ಲಿ ದೊರೆತಿರುವ ಶಾಸನಗಳನ್ನೂ ಸೇರಿಸಿದರೆ ಈ ಸಂಖ್ಯೆ ಸುಮಾರು 
೨೧೫೦ ಆದೀತು]. 


೧... ಸೊರೆಬ_೬೬೭ ೬. ಹೊನ್ನಾಳಿ-೧೩೨ 
೨. ಶಿಕಾರಿಪುರ_೪೫೫ ೭. ಹೊಸನಗರ-೧೨೧ 
೩... ಸಾಗರ_.೨೫೪ ಆ. ಚೆನ್ನಗಿರಿ-೧೦೧ 
೪. ತೀರ್ಥಹಳ್ಳಿ-.೨೪೦ ೯, ಭೆದ್ರಾವತಿ-.೨ 

೫. ಶಿನಮೊಗ್ಗ ೧೫೨೩ 


ಸಂಶೋಧನ ಕಾರ್ಯ ದಲ್ಲಿ ಸಹಾಯೆಮಾಡಿದ ಶ್ರೀ ಹೊ. ಆ. ನರಸಿಂಹಮೂರ್ತಿ 
ಅಯ್ಯಂಗಾರ್‌ ಸ್ಥ ಅನರೆ ಕುಟುಂಬದವರೆಲ್ಲರಿಗೂ, ಶ್ರೀ ದೇವರಾಜ ಮತ್ತು 
ಶ್ರೀ ಭಟ್ಟ ಸೂರಿಯನರಿಗೂ ನನ್ನ ಹೃತ್ಪೂರ್ವಕ ಕೃತಜ್ಞ ತೆಗಳು. 
ಇದು ಈಗ ಶ್ರೀ ಸೀತಾರಾಮಾಂಜನೇಯ ಸ್ವಾಮಿ ದೇವಸ್ಥಾನವಾಗಿದೆ. ನಗರ 
ದಸ್ಲೀ ಅತ್ಯಂತ ಪ್ರಸಿದ್ಧವಾದ "ವೀವಾಲಯೆ-ಸಂಕೀರ್ಣ'ವಾಗಿದೆ. ವಿಜಯೆನಗರ 
ಹಾಗೂ ಕೆಳದಿ ನಾಯಕರ ಕಾಲದಲ್ಲಿ ವೀರ ಆಂಜನೇಯ ದೇಗುಲ ನಿರ್ಮಾಣ, 
ವಿಗ್ರಹಸ್ಥಾಸನೆ ಗಣನೀಯೆ ಸಂಖ್ಯೆಯೆಲ್ಲಾ ಯಿತಪ್ಪೆ. ಈ ದೇಗುಲ ಬೆಳೆದಿದ್ದರೂ 
ಹೆದಿನಾರು-ಹೆದಿನೇಳನೆಯ ಶತಮಾನದಲ್ಲಿರಬೇಕು. ಮೂಲ ಆಂಜನೇಯ 
ನಿಗ್ರಹ, ದೇವಾಲಯದ ಕೆಲವು ಅಂಗಭಾಗಗಳು ಈ ಕಾಲದ ಶೈಲಿಯಲ್ಲಿ ರಚಿತ 
ಜ್‌ ಈ ಶತಮಾನದಲ್ಲಿ ಸಾಕಷ್ಟು ಜೀರ್ಣೋದ್ಧಾರೆಗೊಂಡು, ಹೊಸ 
(ರ್ಪಡೆಗಳನ್ನು ಪಡೆದವು. ೧೯೩೭ರಲ್ಲಿ ಸೀತಾರಾಮಲಕ್ಷ್ಮಣರೆ ಸ್ಕಿರಬಿಂಬ 
ಪ್ರತಿನ್ಕೆ ಮತ್ತು ದೇವಾಲಯ ಫಿರ್ಮಾಣ, ೧೯೭೧ರಲ್ಲಿ ಶ್ರೀನುದನಂತ ಗೋಪುರ 
ಇಡೋ ಮುಂತಾದವುಗಳು ಸೇರಿ ಇಂದಿಗೆ ಒಂದು Mid ಮುಜರಾಯಿ 
ಮಂದಿರವಾಗಿ ಕಂಗೊಳಿಸುತಿ, ಜಿ. ಜೇನರಲ್ಲೂ ಹನುಮಂತನ ಆರಾಧನೆಯಿದ್ದು 
ಅವನನ್ನೂ ಜೈನ ನಿದ್ಯಾಥರೆನೆಂದು “ಅಮಾನ್‌” ಎಂದೂ ಕರೆಯೆಲಾಗುತ್ತ ಡೆ. 
ಆದರೆ ಈ 'ತೀಗುಲದಲ್ಲಿರುವ ವಿಗ್ರಹೆ ಆ ಸಂಪ್ರದಾಯೆದಲ್ಲ. - 
ಮೇಲಾಗಿ ತೊಸೆಯೆ ಒಂದು ಭಾಗವನ್ನು [ತಗ್ಗುಮಾಡಿ ಕೆತ್ತಿದ ಭಾಗವನ್ನು] 
ಶಾಸನ ಬರೆಯಲು ಬಳಸಿದ್ದು » ಇಲ್ಲಿ ಕಂಡರಿಸುವ್ತೆದು ಇನ್ನು "ಕಷ್ಣ ವಾದ ಕೆಲಸ 
ವೆನ್ನಬೇಕು. ಹಚ 
ಹನ್ನೆ ರಡಸೆಯೆ ಶತಮಾನದ ನೀರಶ್ಸಿನ [ಸಾಮಾಜಿಕ ಧಾರ್ಮಿಕ ಸುಧಾರಣ] 
ಹಸಯ ಹಿನ್ನೆಲೆ ಒಂದೆಡೆ, ಕಾಳಾಮುಖ ಲಾಕುಳ ಶೈವ ಮುಂತಾ ದ ಇತರ 


೬೦ 


© \O ೦ಂ -2 


13 
14 


ಮಾನವಿಕ ಕರ್ಣೂಟಿಕೆ 


ಶೈವರ ಚಟುವಟಕೆಗಳ ಹಿನ್ನೆಲೆ ಇನ್ನೊ ಂದೆಡೆ ಇಲ್ಲಿ ಗಮನಾರ್ಹ. ಶಿವಮೊಗ್ಗ 
ತ ಸಯ ನಾಡಕಲಸಿ, ಬಳಿ ಗಾವೆಗಳಲ್ಲನೆ ಹೊಯೆ ಳನಾಡಿನ ಹಲವ್ರೆ ಶೈವಾಲಯೆ 
ಗಳನ್ನು ಹೆಸರಿಸಬಹುದು. ಹಿರಿಯೂರು, ಕೊರವಂಗಲ, ಮಾತಗೆ ಸಣ್ಣೇ 
ಹಳ್ಳಿ, Wed ಬಳಫಟ್ಟಿ, ನಂದಿ, ಹು” ಸ (ನ ನಹಕ್ಳಿ, ಕಲ್ಲುಕೆರೆ, ಚನ್ನರಾಯ 
ಪಟ್ಟಣ, ಹಿರೇಹಳ್ಳಿ, ದುಗ್ಗ ತೆ ಅತ್ರಿ ಗೆರೆ ಅರಸಿಕೆಕೆ, ಆಸಂದಿ, ಒಕ್ಕೆಲುಗೆರೆ, 
ಈ ಟ್ಟ, ಹೆಚ್ಚೊಳಲು, ಮ ತ್ರಿ ಹಳ್ಳಿ R ಸಾತೇನಹಳ್ಳಿ, ಹೊನ್ನಕಟ್ಟೆ, ಕಂಚಿ: ಲ್ಲು, 
ಹಳೇಬೀಡು, ಸಿವನೆಯೆಹಳಿ, 'ಉಯ್ಯೆಗವುಂಡನೆಹಳ್ಳಿ ಭಧ ಮುಂತಾದ 
ಊರುಗಳಲ್ಲಿದ್ದ ಶಿವಾಲಯಗಳ ಶಾಸನೋಕೆ *ಖವನ್ನೂ ಗಮಸಿಸಬಹುದು. 
ನೋಡಿ 5. Settar: Hoysala Sculptures in the National 
Museum, Copenhagen, Copenhagen, 1975, ಪುಟ 23. 
EC Vil SK 123 (1159), 92 (1168), 150 (1171). 96 
(1181). 101 (1181), 97 (1186-87). 105 (1193) 
ಅದೇ Sk 139 (ಸು 1160) 
ಅದೇ 5॥ 150 (1171) 
ಅದೇ Sk 105 (1193) 
511 IX-i, 235 (1141) 70೮1೫111, Sb 276 (1070) ; SI 
IV, 784 (1200). (ಎಕ್ಕೋ ಟಗಣಾಲು) | 

ಸಟಿರಾಳೆ ಕೃಷ್ಣರಾಯ: ಕರ್ನಾಟಕ ಲಾಕುಳಶ್ಚೈವರ ಇತಿಹಾಸ, ಧಾರವಾಡ, 
1955, ಪುಟಗಳು 85-6 
ನೋಡಿ, ಎಂ. ಇತ್ತು ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ 
ಮೈ ಸೂರು, 1979, ಪು. 137. 


14211, 257-22; 873 : EC XI Dg 134-59 (1108) 
ಕಸಾಸನಿ 11, ಬೆಂಗಳೂರು, 1976, 24030, ಆದಿಪುರಾಣ 1-39; 
ನೋಡಿ EC Ng 31 (XIV, Ng 131-3 (1200) Ng 170 
(IV Ng95); EC Y-i (XX) 12ನೆಯ ಶ. Bl. 139 (1255) 
MAR 1915, ಪು. 67; KI-V, 98 (1181) ; EC 14(1976) 
ಪು. 19, | 69, 459, 543 ಇತ್ಯಾದಿ. 
EC Sh. 64 (1132) ಸತ್ಯಗಂಗದೇವನೆಡೆಹಳ್ಳಿಯ 

ARIE (1970-1) 820೧ pe 

ರಾಜ್ಯಂಗೆಯ್ಯುತ್ತಿ ದ್ವಲ್ಲಿ ಶುರುಳಿ ತೀರ್ತ್ವದಲು ಗಂಗ ಜಿನಾಲಯಮಂ ಮಾಡಿ ಸಕ 
ವರ್ತ್‌ ೧೦೫೪ನೆಯ ನಂದನ ಸಂವತ್ಸರದ ಚೈತ್ರ ಸುಪುಣ್ಣಮಿ ಯಾಡಿವಾರ 


ನೆೆನೇಡಿನೊಳು ಸುಖದಿಂ 


16 


17 


18 


19 
20 


21 


22 


ಅಡಿ ಬಸ್ಟಣಿಗಳು ೬೧ 


ಸೋಮಗ್ರಹಣದಂದು . , . (ಈ ಕಾಲನಿವರ ವ್ಯವಸ್ಥಿತವಾಗಿಲ್ಲ). ಶಿವಮೊಗ್ಗ 
ವಸ್ತು, ಸಂಗ್ರಹಾಲಯದ ಇನ್ನೊಂದು 12ನೆಯ ಶ.ದ ಶಾಸನದಲ್ಲಿ ಬಿಸದಿಹಳ್ಳಿ, 
ಪಟ್ಟದ ಬಸದಿ [ಇದನ್ನು ನನ್ನಿಯೆ ಗಂಗನ ಪಟ್ಟದರಸಿ ಕಾಂಚಲದೇವಿ ಕಲ್ಲಿನಲ್ಲಿ 
ಕ್ಟಿಸಿದಳು.] ಕುರುಳಿಯ ಬಸದಿಗಳ ಉಗ್ಲೇಖಗಳವೆ. 

ಧ್ಯಾನಕಾಲದಲ್ಲಿ ಕುಳಿತುಕೊಳ್ಳಲು ಅನುಕೂಲವಾಗುವುತೆ ಯೋಗಿಯ ಬೆನ್ನು 
ಮತ್ತು ಮೊಳಕಾಲುಗಳನ್ನು ಸೇರಿಸಿ ಸುತ್ತಿ ಕೊಳ್ಳುವ ಬಟ್ಟಿ; ಯೋಗಿಗಳ ಹೊದುಕೆ 
ಕಸಾಪನಿ 111, ಬೆಂಗಳೂರು, 1977 ಪು. 3109. 

ನಿಡುಗಲ್ಲಿನ ಜಿನಾಲಯವನ್ನು “ಜೋಗವಸ್ಟಿಯ ಬಸದಿ ಎಂದೇ ಹೆಸರಿಸಲಾಗಿದೆ 
MAR 1918, ಪೆ. 11 EC Pg 52 (1232) 


ಜೈನ ಸಂಪ್ರದಾಯೆದಲ್ಲಿ ನಂದಿಗಣ, ನಂದಿಪಾದ, ನಂದಿಸೂತ್ರ ಮುಂತಾದವುಗಳು 
ಸಾಮಾನ್ಯವಾಗಿ ನೋಡ ಸಿಗುವುದಾದರೂ, ದಿಗಂಬರ ಜೈನ ಸಮಾಜದಲ್ಲಿ ನಂದಿ 
ಕೋಲನ್ನು ಹೊತ್ತು ಮೆಕೆಯುನ ವಾಡಿಕೆಯಿಲ್ಲವೆಂದು ಹೇಳುತ್ತಾರೆ. ಮೈಸೂರು 
ನಗರದಲ್ಲಿರುವ ಶ್ವೇತಾಂಬರ ಜ್ಬೆನ ಸಮಾಜದನರನ್ನು ಕೇಳಲಾಗಿ, ಈ ಬಗೆಯ 
ನಂದಿಕೋಲಿನ ಸರಿಚಯ ತಮಗಿಲ್ಲವೆಂದರೂ, “ಇಂದ್ರಧ್ವೆಜ”ವೆನ್ನುವ ಅಲಂಕೃತ 
ಕಂಬ (ಅದಕ್ಕೆ ಪುಟ್ಟಿ ಗಾಲಿಗಳುಳ್ಳೆ ಗಾಡಿ ಸಹಿತ) ನಿದ್ದುದನ್ನು ತೋರಿಸಿದರು. 
ಬಹುಶಃ ಮಧ್ಯಕಾಲೀನ ಸಮಾಜದಲ್ಲಿದ್ದ (ನಂದಿಯೇ ಲಾಂಛನವಾಗುಳ್ಳ ಕಂಬ) 
ನಂದಿಕೋಲನ್ನು ಇದು ಸೂಚಿಸುತ್ತದೆ. ನ£C XVI, gb. 74-21 
(ಸು 1672) 

ನೋಡಿ ಕಸಾಸನಿ IV ಬೆಂಗಳೂರು, 1979, ಪು. 4280. 

EC ೫111, Sh. 64(1132); Sh 3, (1611) ಕೊರ್ಲಹಳಿ 
(ಗಾಜನೂರು ಸೀಮೆ) ; Sh 26 (1524) ಕೊರಲಹಳ್ಳಿ. 

ಮಂಡಳಿನಾಡು ಶಿವಮೊಗ್ಗದ ದಕ್ರಿಣ ಭಾಗವಾಗಿದ್ದು ಪ್ರಾಚೀನ ಗಂಗರ ಕಾಲ 
ದಿಂದಲೂ ಪ್ರಾಮುಖ್ಯವನ್ನು ಪಡೆದಿತ್ತು ದೊ ನಾಡಿನಲ್ಲಿ “ಗಂಗಮಂಡಲಿ ರಾಜ್ಯ” 
ವೆಂದು ಹದಿಮೂರನೆಯ ಶತಮಾನದ ಶಾಸನವೊಂದು ತಿಳಿಸುತ್ತದೆ. 80 
VIL, 50. 79 (1291); ಇದೇ ಶಾಸನ ಗಂಗ ನಾಡನ್ನೂ ಉಸ್ಲೇಖಿಸು 
ತ್ತದೆ; KC VII 117 (1204) 

ಇದನ್ನು ಸಾಮಾನ್ಯವಾಗಿ "ಕಲ್ಯಾಣಿ' ಎಂದು ಕರೆದರೂ ವಾಸ್ತವವಾಗಿ ಇದು 
ಕಲ್ಯಾಣ. ಆದರೆ ಈ ಶಾಸನದಲ್ಲಿ "ಕಲ್ಯಾಣಿ' ಎಂದೇ ಉಗಸ್ಲೇಖಿಸಿದೆ. ಬೀದರ 
ಜಿಸೆಯ ಕಲ್ಯಾಣಿವಲ್ಲದೆ ಶಿವಮೊಗ್ಗ ದ ಬಳಿ ಮತ್ತೊಂದು "ಕಲ್ಯಾಣಿ' ಏನಾದರೂ 
ಇತ್ತೋ [ಸದ್ಯಕ್ಕೆ ತಿಳಿಯದು]. 


ಕಪ 


24 


12 
“#1 


26 


27 
23 


ಮಾನವಿಕ ಕರ್ಣಾಟಕ 


ಇತ್ತೀಚೆಗೆ ತಿನಮೊಗ್ಗ ಜಿನ್ಲೆಯ ಸೊರಬ ತಾಲ್ಲೂಕಿನ ಕೆಲಗುಂದ್ಲಿ ಯಲ್ಲಿ ಬನ 
ಕದಂಬರಸನಾದ ಹುರರ್ನುಕ ಕಾಲದ ಕನ್ನಡ ಶಾಸನವೊಂದು ಲ 
ಅದರಲ್ಲಿ *ಮಲ್ಲಿಗೆ ಆ ಅರಸರಾ” ಎಂದಿದೆ, ಈ ಮ್ಹಗೆಯೇ ಪ್ರಸ್ತುತ ಶಾಸನದ 
ಮೇಕ ಇರಬಹುಜೆ ? ನೋಡಿ ಕನ್ನಡ ನುಡಿ, ಸುಸುಟ ಆಸಾ 20 
ಹೊಬ್ಬಳ ಶೈಲಿಯ ಶಿಲ್ಪಗೆತ್ತನೆ ಕಲಾವಂತಿಕೆ ಹಾಗೂ ಜಾಲಂಧ್ರ, 
ವಾಡದ ವಾಸ್ತು ಶಿಲ್ಪಕಲೆ ನನಿರಾಗಿನೆ, ಇವು ಅತಿ ಅಲಂಕರಣೆಯಿಂದ ತುಂಬಿಲ್ಲ 
ವಾದರೂ [ನಿರಾಲಂಕೃತ ಜೈನ ಬಸದಿಯ ಚೌಕಟ್ಟಿನಲ್ಲಿ ನೋಡಿದರೆ) ಸಾಕಸ್ಟಿಡೆ 
ಯೆನ್ನಬೇಕು. 
ಆ. ಸುಂದರ ಶಿವಮೊಗ್ಗ ಜಿಲ್ಲೆ; ದರ್ಶನ, ಬೆಂಗಳೂರು, 1978, ಪು. 46 
ಈನಿರುವ ಕೋಟಿ ಅಂಜನೆಯ ದೇವಾಲಯವು “ಮೂಲತಃ ಜೈನ ಬಸದಿ 
ಯೆಂಬುದು ನಿಸ್ಸಂತಯ* ಎನ್ನುವ ಮಾತನ್ನು ಈಗ ಪುನಃಸರಿತೀಲಿಸಬೇಕಾಗಿದೆ. 
ಇದರ ವಿವರ ಪೂರ್ಣ ಅಧ್ಯುಯನವನ್ನೂ ಪ್ರತ್ಯೇಕವಾಗಿ ಮಾಡುತ್ತಿದ್ದು, ಅದರ 
ಘರಿತಾಂಶವನ್ನು ಇನ್ನೊಂದು ಲೇಖನದಲ್ಲಿ ಪ್ರಕಥಿಸಲಾಗುವುದು. ' 
ತಿರು ತಾಲೂಕು [ಉ.ಕ] ಗುಡ್ಡಾಪುರದಲ್ಲಿರುವ ಒಂದು ಜಿನಾಲಯನನ್ನು 
ವೀರಭದ್ರ ದೇವಾಲಯವನ್ನಾಗಿ ಕೂಪಾಂತರಿಸಲಾಗಿದ್ದನ್ನು ಇಲ್ಲಿ ಉದಹರಿಸ 
ಬಹುದು ; ಧಾರವಾಡಜಿಸ್ಷೆ ಹಿರೇಕೆರೂರು ತಾಲೂಕಿನ ಅಬ್ಬಲೂರಿನ ಜಿನಾಲಯ 
ವನ್ನು ಕೆಡಸ್ಸಿ ಜನಬಿಂಬವನ್ನು ಒಡೆದು ಸೋಮೇಶ್ವರಾಲಯವನ್ನು ನಿರ್ಮಿಸಿದ್ದು 
ಮಧ್ಯಕಾಲೀನ ಶಾಸನ- ಸಾಹಿತ್ಯಗಳಲ್ಲಿ ಉಳ್ಲೇಖಿಸಲಾಗಿದ್ದು, ಆ ದೇವಾಲಯದ 
ಕಕ್ಸಾಸನವಲ್ಲೂ, ಜಾಲಂಧ್ರಗಳಲ್ಲೂ ತಿಲ್ಪಿಸಲಾಗಿದೆ. 
EC VIlLl, Sh 40 [1180] 
ತಾಯಿಯಿಂದ ತೆರೆದ ಪ್ರತಿಯನ್ನಾಧರಿಸಿ ಓದಿದ ಶಾಸನ ಪಾಕ. 


ಅಂಬಳಿಕೆ ಹಿರಿಯಣ್ಣ 


ಸಂಸ್ಕೃತಿ ಅಧ್ಯಯನ ಮತ್ತು ಜಾನಪದ 


ಮಾನವ ಸಂಸ್ಕತಿಯನ್ನು ಅಧ್ಯಯನ ಮಾಡುವ ಶಾಸ್ತ್ರಗಳಲ್ಲಿ ಜಾನಪದ 
ಪ್ರಮುಖವಾದುದು. 'ಬಹಳ ಕಾಲದವರೆಗೆ ಭಾಷಾಶಾಸ್ತ್ರದಂತೆ ಜಾನನದ ಕೂಡ 
ಸಾಂಸ್ತೃತಿಕೆ ಮಾನವಶಾಸ್ತ್ರದ. ಒಂದು ಅಂಗವಾಗಿಯೇ ಪರಿಗಣಿತವಾಗಿತ್ತು. 
ಹಕ್ಕೊಂಬತ್ತನೆಯ ಶತಮಾನದ ಕಡೆಯ ದಶಕದಲ್ಲಿ ಅದು ಸಾಂಸ್ಕೃತಿಕ ಮಾನವಶಾಸ್ತ್ರ 
ದಿಂದ ಬೇರೆಯಾಗಿ ಸ್ವತಂತ್ರ ಅಸ್ತಿತ್ವವನ್ನು ಸಡೆದುಕೊಂಡಿತು. ಮಾನವನನ್ನು 
ಕುರಿತು ಅಧ್ಯಯನ ಮಾಡುವ ಮಾನವಿಕ ಹಾಗೂ ಸಮಾಜ ವಿಜ್ಞಾ ನಗಳಿಗೆ, ಇಂದು 
ಜಾನಸದವ್ರು ಮೂಲ ಸಾಮಗ್ರಿಯನ್ನು ಒದಗಿಸುವ ದೊಡ್ಡೆ ಆಕರವೆನಿಸಿದೆ. ಬಹುತೇಕ 
ಶಾಸ್ತ್ರ ವಿಷಯಗಳಿಗೆ ಉಸಯುಕ್ತವಾದ ಸಾಮಗ್ರಿಗಳನ್ನು ಅದು ಒದಗಿಸಿಕೊಡುವುದ 
೦ ಸಂಸ್ಕೃತಿಯ ಅಧ್ಯಯನದಲ್ಲಿ ಜಾನಪದದ ಪಾತ್ರ ಮಹತ್ತ್ವದ್ದಾಗಿದೆ. ಜಾನಪದ 
ವನ್ನು ಬಳಸಿಕೊಳ್ಳದ ಯಾನ್ಸದೇ ಮಾನವಕುಲ ಶಾಸ್ತ್ರೀಯ ಅಧ್ಯಯನ ಒಟ್ಟು 
ಸಂಸ್ಕೃತಿಯ ಕಲ್ಪನೆಯ ದೃಷ್ಟಿಯಿಂದ ಅಪೂರ್ಣವಾದದ್ದೆ ನಿಸುತ್ತದೆ.!1 

ಮಾನವ ವಿಜ್ಞಾನಿಗಳ ಪ್ರಕಾರ ಜಾನಸದವು ಸಂಸ್ಕೃತಿಯೆ ಒಂದು ಭಾಗ 
ಮಾತ್ರವೇ ಹೊರತು ಸಮಗ್ರ ಸಂಸ ತಿಯಲ್ಲ2ವಾದ್ದರಿಂದೆ ಇಲ್ಲಿ ಸಂಸ್ಕೃತಿಯೆ ಸ್ವರೂಪ 
ವೇನು ಎಂಬುದನ್ನು ಸ್ಮೂಲವಾಗಿ ವಿವೇಚಿಸುವ ಅಗತ್ಯವಿದೆ. ಸಂಸ್ಕೃತಿ ಬೇರೆ ಪ್ರಾಣಿ 
ವರ್ಗಗಳಿಗಿಲ್ಲದ ಮಾನವ ವರ್ಗಕ್ಕೆ ಮಾತ್ರೆ ಸೀಮಿತವಾಗಿರುವ ವಿಷಯ. ಮೊಟ್ಟ 
ಮೊದಲ ಬಾರಿಗೆ ಆದಿವಾಸಿಗಳ ಸಂಸ್ಕ ತಿಯೆ ಅಧ್ಯಯನ ಮಾಡಿದ ಇ.ಬಿ. ಟ್ವಿಲರ್‌ 
ಆವರು) culture ಸೆದಕ್ತೆ ಶಾಸ್ತ್ರೀಯವಾದ ವಿವರಣೆ ನೀಡಿ ಸಂಸ್ಕೃತಿಯ ಸ್ವರೂಪವನ್ನು 
ಸೂತ್ರರೂಪದಲ್ಲಿ ಹೇಳಿದ್ದಾರೆ: Culture or Civilization is that 
complex whole which includes knowledge belief, art, 
morals» law, Customs and any other capabilities 
acquired by man 85 ೩ member of Society. ಒರದು ಜೂ ಕ 
ಸರೂಪರೆಗೆ ಸೇರಿದ ಜನ ಕಲಿಯುವ, ಹರಡಿಕೊಳ್ಳುವ ಮತ್ತು ಗೌರವಿಸುವ ಕಾರ್ಯಗಳ, 


ಭಾವನೆಗಳ ಹಾಗೂ ಮಾನವ ನಿರ್ಮಿತ ವಸ್ತು ವಿಶೇಷಗಳ ಮೊತ್ತ ವನ್ನೇ ಸಂಸ್ಕೃತಿ 


ಕ್ಸ್‌ 
5 
ದ 


ು 


ಎಲ ವು ಇನವಿಕೆ ಕರ್ಣಾಟಕ 


ಎಂದು ಕರೆಯುವುದ ಖು ಎಂದು ಕೀಸಿಂಗ್‌ ಹೇಳಿದ್ದಾರೆ. ಹೆರ್‌ಸ್ಕೊವೀಟ್ಸ್‌ 
ಸುತ್ತಲಿನ ಪರಿಸರಸಲ್ಲಿ ಮಾನವ ರ್ಮಿತವಾದ ಭಾಗವನ್ನೇ ಸಂಸ್ಕೃತಿ ಎಂದು ಕರೆಯುವುದು 
ಎಂದು ಅಭಿಪಾ ದಾ 5 ಇದೇ ರೀತಿಯಲ್ಲಿ ಸುಮಾರು ನೂರರನತ್ತಕ್ಕೂ 
| ಮಂದಿ ಮಾನವ ವಿಜ್ಞಾ ನಗಳು ಸಂಸ್ಕೃತಿಯ ಸ್ವರೂಪವನ್ನು ಸೂತ್ರರೂಸದಲ್ಲಿ 
ಹೇಳಲು ಯತ್ತಿ ಭಾ ಕಿ ಈ ವಾಖ್ಯೆಗಳು ಕೂಡೆ "ಜಾನಪದ'ವನ್ನು ಕುರಿತ 


೩ ದ ಊಟ ಆಗಿ A ತೆ 
ವಿನರಣೆಗಳಂತೆ ಆವ್ಯಾಸಿ; ಅತಿ ವಾ ದೋಷಕ್ಕೆ ಪಕ್ಟಾಗಿದೆ. ಇಷ್ಟಾದರೂ ಅ ಎಲ್ಲ 
ವ್ಯಾಖ್ಯಾನಗಳು ಸಂ ಸಃ ತಿಯ ಸ್ವರೂಪವನ್ನು ಅರಿಯಲು Moe. ಆ ಎಲ್ಲ 
ಅಭಿವಾ,ಯಗಳ ಸಾರೆ: ಮಾನವ ವರ್ತನೆಗಳ ಮೊತ್ತವೇ ಸಂಸ್ಕೃತಿ. 


(ಸಂಸ್ಕೃತಿ' ಎಂಬುದು ವ್ಯಾಸ ತವಾದ ಒಂ ಎದು : ಪರಿಕಲ್ಪನೆ. ಮಾನವ ಇತಿಹಾಸ 
ಪ್ರ ಇತಿಹಾಸ ಪೂರ್ವಕಾಲದ ಎಲ್ಲ ಸಾಂಸ್ಕೃತಿಕ ಅವಸ್ಥೆಗಳನ್ನೂ ಅದು 
ನಭ ಆದಿವಾಸಿ ಸಂಸ್ಕೃತಿ [Primitive Culture] ಗ್ರಾಮೀಣ 
ಸುಸ ತಿ {Rural Culture] ನಗರ ಸಂಸ್ಕೃತಿ [Urban Culture] ಎಂಬು 
ದಾಗಿ ಸಂಸ್ಕತಿಯ ವಿಕಾಸದ ಮೂರು ಹಂತಗಳನ್ನು ಗುರುತಿಸಲಾಗಿನೆ. ಆದಿವಾಸಿ 
ಸಂಸ್ತ ತಿಯ ಕೆಲವು ಅಂಶಗ ಳನ್ನು ಉಳಿಸಿಕೊಂಡು ನಗರ ಸ ಂಸ್ಕೃತಿಯ ಕೆಲವ್ರೆ ಅಂಶಗಳನ್ನು 
ರೂಢಿಸಿಕೊಂಡು ಮಧ್ಯಮ ಸ್ಥಿತಿಯಲ್ಲಿರುವ ಗ್ರಾಮೀಣ ಸಂಸ್ಕ ತಿಯನ್ನು ಜನಪದ 
ಸಂಸ್ಕೃತಿ [Folk Culture] ಎಂದೂ ಆದಿವಾಸಿ ಸಂಸ್ಕ ತಿಗೆ ವಿರುದ್ಧ ಅತೆ ಲಕ್ಷಣ 
ಗಳನ್ನು ಹೊಂದಿರುವ ನಗರ ಸಂಸ್ಕ ಕೈಕಿಯನ್ನು ಶಿಷ್ಟ ಸಂಸ ತಿ [Sophisticated 
Culture] ಎಂದೂ ಕಕೆಯುವುದು. ಬಾ 6 
ಸಂಸ್ಕತಿಯ ಒಂದು ಮುಖ ಜಾನಪದ. ಯಾವ್ರಸೇ ಜನಸಮೂಹದ ಬೇಸಾಯ 
ಮೀನುಗಾರಿಕೆ, ಬೇಟಿ, ಮಡಿಕೆಮಾಡುವುದು, ಆಸ್ತಿಕವಾನೆಯ ಕ್ರಮ, ಬಂಧುತ್ವದ 
ವಿಚಾರ, ವಿವಾಹ ಮತ್ತು ಕುಟುಂಬ ವ್ಯವಸ್ಥೆಯಂಥ ಸಾಮಾಜಿಕ ರಚನೆ, ರಾಜಕೀಯ 
ಮತ್ತು ಆರ್ಥಿಕ ವ್ಯವಸ್ಥೆ, ಧರ್ಮ ಭಾಷೆ ಮುಂತಾದವು ಸಂಸ್ಥ ತಿಯ ಇತರ ಮುಖಗಳು. 
ಜಾನಪದ ಕಥೆ ಗೀತೆ, ಗಾದೆಗಳಂತಹ ಶಾಬ್ದಿಕ ಅಭಿವ್ಯಕ್ತಿ, ಗಳನ್ನೂ ನಂಬಿಕೆ ಆಚರಣೆ ' 
ಸಂಗೀತ ನ ಸತ್ಯಗಳ ಳುತಹ ಶಾಬ್ದಿ ಕವಲ್ಲದ ರೂಪಗಳನ್ನೂ ಒಳಗೊಂಡದ್ದೆಂದು ಅಭಿ 
ಪ್ರಾಯ.7 ಹೀಗೆ ಎರಡರಲ್ಲೂ ಹೆಚ್ಚುಕಡಿಮೆ ಒಂದೇ ಬಗೆಯ ವಿಷಯಗಳು ಕಾಣಿಸಿ 
ಕೊಳ್ಳು ತ್ತವೆ. ಆದರೆ ಜಾನಪದ ವಿಷಯಗಳು ಸಂಸ್ಕತಿಯ ಮೂಲ ವಸು ಬಗಳಾಗುವಂತೆ 
ಸಂಸ ತಿಯ ಮೂಲವನಸು ಗಳೆಲ್ಲ ಜಾನಪದವಾಗುವುದಲ. 8 ಇದರಿಂದ, ಜಾನಪದವಿಲ್ಲದ : 
ಯಾನ ಸಂಸ್ಥತಿಯೂ ಅಸ್ತಿತ್ವದಲ್ಲಿಲ್ಲ ಎನಿಸಿದರೂ. ಯಾವುಡೇ ಸಂಸ್ಕೃತಿಯಲ್ಲಿ ಜಾನ : 
ಪದದ ಜೊತೆಗೆ ಇತರ ಪಾತರ ಇರುತ್ತವೆ ಎಂಬುದು ಸ್ಪಷ್ಟ ವಾಗುತ್ತ ಡೆ. | 
ಸಂಸ್ಕೃತಿ ಮಾನವನಿಗೆ ಸಂಬಂಧಿಸಿದುದರಿಂದ ಅದರ ಅಧ್ಯಯನ, ಮಾನವಶಾಸ್ತ್ರದ | 
ವ್ಯಾಪ್ತಿ ಯಲ್ಲಿ ಬರುತ್ತದೆ. ಮಾನವ ಮತ್ತು ಅವನ ಸಂಸ್ಕ ತಿಯ ಸಮಗ್ರ ಅಧ್ಯಯನ 
ನಡೆಸುವುದು. ಮಾನವಶಾಸ್ತ್ರ ದ ಗುರಿ, ಮಾನವಶಾಸ ಸ್ತ್ರದಲ್ಲಿ ಭೌತಿಕ ಮಾನವಶಾಸ್ತ್ರ 


| 


ಸಂಸ್ಕ ಎಕಿ ಅಧ್ಯಯನ ಮತ್ತು ಜಾನಪದ ೬೫ 
[Physical Anthropology] ಮತ್ತು ಸಾಂಸ್ಕತಿಕ ಮಾನವಶಾಸ್ತ್ರ 
[Cultural Anthropology] ಎಂಬ ಎರಡು ಪ್ರಮುಖ ಶಾಖೆಗಳಿವೆ. ಭೌತಿಕ 
ಮಾನವಶಾಸ್ತ್ರ ಮಾನವನ ಭೌತಿಕ ಲಕ್ಷಣಗಳನ್ನು ಕುರಿತು ಅಧ್ಯಯನ ಮಾಡಿದರೆ 
ಸಾಂಸ್ಕೃತಿಕ ಮಾನವಶಾಸ್ತ್ರ ಮಾನವನ ಸುಸ್ತ ತಿಯ ಅಧ್ಯಯನ ಮಾಡುತ್ತದೆ. 
ಸಾಂಸ ತಿಕ ಮಾನವಶಾಸ್ತ್ರದಲ್ಲಿ ನಾಲ್ಕು ಉಸಶಾಖೆಗಳಿನೆ : [1] ಪ್ರಾಕ್ತನಶಾಸ್ತ್ರ 
[Pre historic Archaeslogy] [2] ಭಾಷಾ ವಿಜ್ಞಾನ [Linguis- 
1105] [3] ಮಾನವಕುಲಶಾಸ್ತ್ರ [Ethnology] [4] ಸಾಮಾಜಿಕ ಮಾನನ 
ಶಾಸ್ತ್ರ [Social Anthropology] ಇವು ಒಂದೊಂದೂ ಒಂದೊಂದು ಅಧ್ಯಯನ 
ಗುರಿ ಹೊಂದಿವೆ. ಇತಿಹಾಸ ಪೂರ್ವಕಾಲದ ಸಂಸ್ಕೃ ತಿಯನ್ನು ಅಧ್ಯಯನ ಮಾಡುವುದು 
ಪ್ರಾಕ್ತನಶಾಸ್ತ್ರದ ಗುರಿಯಾದರೆ ಮಾನವ ಭಾಷೆಯ ಸ್ವರೂಪವನ್ನು ಅಭ್ಯಸಿಸುವುದು 
ಭಾಷಾ ವಿಜ್ಞುನದ ಉದ್ದೇಶ. ಮಾನವಕುಲ ಶಾಸ್ತ್ರದಲ್ಲಿ ಮಾನವ ಕುಲ ವಿವರಣ 
ಶಾಸ್ತ್ರ 'Ethnography] ಎಂಬ ಇನ್ನೊಂದು ಉಪವಿಭಾಗವಿದೆ. ಸಂಪ್ರದಾಯ 
ಗಳ ವಿವರಣಾತ್ಮಕ ಅಧ್ಯಯನ ಮಾನವಕುಲ ವಿವರಣ ಶಾಸ್ತ್ರ ದ ಉಸ್ಲೇಶವಾದರೆ ಬೇರೆ 
ಬೇರೆ ಸಂಸ್ಥ ತಿಗಳಿಗಿರುವ ಸಾಮ್ಯ ವೈಷಮ್ಯುಗಳನ್ನು ಚಾರಿತ್ರಿಕ ವಿಧಾನದಿಂದ ಅಭ್ಯಸಿಸು 
ವ್ರದು ಮಾನವ ಕುಲ ಶಾಸ್ತ್ರದ ಗುರಿ. ಸಾಮಾಜಿಕ ಮಾನವಶಾಸ್ತ್ರದಲ್ಲಿ ಮಾನವನ 
ಸಾಮಾಜಿಕ ಸಂಬಂಧಗಳ ಅಧ್ಯಯನ ನಡೆಸುವುದು ವಾಡಿಕೆ. ಈ ಸಾಮಾಜಿಕ 
ಮಾನವಶಾಸ್ತ್ರ ಪ್ರಪಂಚದ ಸಂಸ್ಥ ತಿಗಳ ಅಧ್ಯಯನವನ್ನು ಗುರಿಯೆಯಗಿ ಹೊಂದಿದ್ದಾದರೆ 
ಮಾನವಕುಲಶಾಸ್ತ್ರ ಆದಿವಾಸಿ ಸಂಸ್ಕೃತಿಗಳ ಅಧ್ಯಯನಕ್ಕೆ ಸೀಮಿತ. ಒಂದೇ ವಿಷಯ 
ಸಾಮಗ್ರಿಯನ್ನು ಬಳಸಿಕೊಳ್ಳುವ ಈ ಎರಡು ಶಾಸ್ತ್ರಗಳು ಬೇರೆ ಬೇರೆ ಅಧ್ಯಯನ ಕ್ರಮ 
ಗಳನ್ನು ರೂಪಿಸಿಕೊಂಡಿರುವುದು ಒಂದು ವಿಶೇಷ... ಜಾನಪದ ಮತ್ತು ಭಾಷಾವಿಜ್ಞಾನ 
ಗಳು ಸ್ವತಂತ್ರ ಅಸ್ತಿತ್ವವನ್ನು ಸಾಧಿಸಿಕೊಳ್ಳುವವರೆಗೂ ಈ ಮಾನವಕುಲ ಶಾಸ್ತ್ರದ 
ಅಂಗಗಳೇ ಅಗಿದ್ದವು. 
ಜಾನಪದ, ಸಂಸ್ತ ತಿಯ ಒಂದು ಭಾಗವಾಗಿರುವುದರಿಂದ ಸಾಂಸ್ಕೃತಿಕ ಮಾನವ 
ಶಾಸ್ತ್ರದೊಡನೆ ಅದು ಸಂಬಂಧವನ್ನು ಹೊಂದಿದೆ. ಅದರಲ್ಲೂ ಮಾನವಕುಲಶಾಸ್ತ್ರ 
ಮತ್ತು ಸಾಮಾಜಿಕ ಮಾನವ ಶಾಸ್ತ್ರಗಳೊಡನೆ ಅದರ ಸಂಬಂಧೆ ನಿಕಟನಾದುದು. 
ಮೊದಲಿಗೆ ಆ ಶಾಸ್ತ್ರಗಳು ಜಾನಪದವನ್ನು ಪ್ರತ್ಯೇಕಿಸಿ ಅಭ್ಯಸಿಸುತ್ತಿರಲಿಲ್ಲ. ಭಾಸ್ಥಮ್‌ 
ಅವರು ಮಾನವಶಾಸ್ತ್ರ ಮತ್ತು ಜಾನಸದಗಳ ನಡುವಿನ ಸಂಬಂಧವನ್ನು ಕುರಿತು ಚರ್ಚಿ 
ಸುತ್ತ ಮಾನವಶಾಸ್ತ್ರಜ್ಞ ಸಂಗ್ರಹಿಸಬಹುದಾದ ಸಾಮಗ್ರಿಗಳ ಒಂದು ಸಟ್ಟಿಯನ್ನೇ 
ಕೊಡುತ್ತಾರೆ.9 ಆ ಪಟ್ಟಿಯನ್ನು ನೋಡಿದರೆ ಜಾನಸದದ ಸಾಹಿತ್ಯಿಕ ಬಗೆಗಳನ್ನುಳಿದು 
ಮಿಕ್ಕೆಲ್ಲ ಸಾಮಗ್ರಿಗಳನ್ನು ಸಾಂಸ್ಕ ತಿಕ ಮಾನವಶಾಸ್ತ್ರಜ್ಞನೂ ಅಭ್ಯಸಿಸುತ್ತಾ ನೆಂಬುದು 
ಸ್ಪಷ್ಟವಾಗುತ್ತದೆ. ಜಾನಪದ ಸಂಗ್ರಹಕ ಇನ್ನಷ್ಟು ವ್ಯಾಪಕವಾಗಿ ಅದೇ ವಿಷಯ 
ಗಳನ್ನು ಕೆಲವು ಹೊಸ ಪ್ರಕಾರಗಳೊಡನೆ ಸಂಗ್ರಹಿಸುತ್ತಾನೆ. . ಬಹಳ ಸಂದರ್ಭಗಳಲ್ಲಿ 
9 


( 


೬೬ ಮಾನ ಕ ಕರ್ಣೂಟಿಕೆ 


ಅವರಲ್ಲೂ ಆದಿವಾಸಿಗಳ ಅಧ್ಯಯನದಲ್ಲಿ ಮಾನವಶಾಸ್ತ್ರ ಹಾಗೂ ಜಾನಸದಗಳ ನಡುವಿನ 
ಅಂತರನನ್ನು ಬೇರ್ಪಡಿಸುವುದು ಕಷ್ಟವಾಗುತ್ತದೆ. ಅನುಕರಣೆ ಹಾಗೂ ಕಂಠೆಸ್ಕ 
ಸಂಸ ದಾಯದಲ್ಲಿ ಬೆಳೆದು ಬಂದ ಪರಂಪರಾಗತ ಸರ್ವಜ್ಞಾನವನ್ನೂ ಜಾನಪದ ಸ್ತೀಕರಿ 
ಸುವುದರಿಂದೆ ಅಂಥ ಕಡೆಗಳಲ್ಲಿ ಎಲ್ಲವೂ ಜಾನಸದವೇ ಆಗುತ್ತದೆ. ಮಾನವಶಾಸ್ತ್ರಜ್ಞ 
ಇಂಥ ಶುದ್ಧ ಜನಸದ ಸಂಸ ತಿಯ ಘಟ್ಟದಸ್ಲೀ ನಿಂತು ಬಿಡುತ್ತಾನೆ. ಜಾನಸದ | 
ವಿಜ್ಞಾನಿ ತನ್ನ ಕ್ಷೇತ್ರವನ್ನು ಮಧ್ಯಸ್ಥ ಸಂಸ್ಕ ತಿ, ನಗರ ಸಂಸ ತಿಗಳಿಗೂ ವಿಸ್ತರಿಸಿಕೊಂಡು 
ಜಾನಪದದ ವ್ಯಾಸಿ, ಯನ್ನು ನೋಡುತ್ತಾ, ನೆ. ಅದರೆ ವಿಗ್ತವ್ಯಾಪಕತೆಯನ್ನು ಸಮಗ್ರ 
ವಿಶ್ವದ ಸಾನುಗ್ರಿ ಯೊಡನೆ ಹೋಲಿಸಿ ಅಧ್ಯಯನ ಮಾಡುತ್ತಾನೆ. ಮಧ್ಯಸ್ಥ ಸಂಸ್ಕ ತಿಗೆ 
ಬಂದಾಗ ನವನಾಗರಿಕ ವಿಷಯಗಳಿಂದ ಗ್ರಂಥಸ್ಥ ಜ್ಞಾನದಿಂದ ದೂರವಾದ ಸರಂಸೆ 
ರಾನುಗತ ವಿಷಯಗಳನ್ನು ಮಾತ್ರ ಸ್ರತ್ಯೇಕಿಸಿಕೊಂಡು ಅಭ್ಯಸಿಸುತ್ತಾನೆ. ನಗರ 
ಜೀವನದಲ್ಲಿಯೂ ಅಲ್ಪಪ್ರಮಾಣದಲ್ಲಿ ಲಭ್ಯವಾಗುವ ಸಾಂಪ್ರದಾಯಿಕ ವಿಷಯಗಳ 
ಪದರಗಳನ್ನು ಬಿಡಿಸಲು ಪ್ರಯತ್ನಿಸುತ್ತಾನೆ. ಮಾನನಶಾಸ್ತ್ರಜ್ಞ ಜನಸದ ಸಂಸ್ಕೃತಿ, 
ಪೌ ಢಸಂಸ್ಕೃತಿ ಎಂಬ ಭೇದವಿಲ್ಲದೆ ಸಮಗ್ರ ಸಂಸ್ಥ ತಿಯನ್ನು ಅವಲೋಕೆಸುತ್ತಾನೆ.10 
ಸಾಮಗ್ರಿಯನ್ನು ಬಳಸಿಕೊಳ್ಳುವ ಬಗೆಯಲ್ಲೂ ಎರಡೂ ಶಾಸ್ತ್ರಗಳು ವೈನಿಧ್ಯತೆಯನ್ನು 
ತೋರುತ್ತವೆ. ಮಾನವಶಾಸ್ತ್ರ ಇತರ ಶಾಸ್ತ್ರಗಳಂತೆ ತನ್ನ ಅಧ್ಯಯನಕ್ಕೆ ಬೇರೆ ಬೇಕೆ 
ಮೂಲಗಳನ್ನು ಅವಲಂಬಿಸದೆ. ನೇರವಾಗಿ ಅನಕ್ಷರಸ್ಥ ಸಮಾಜದ ಮಾನವನನ್ನೇ 
ಅಧ್ಯಯನ ಮಾಡುತ್ತದೆ. ಜಾನಪದ ಕೂಡ ತನ್ನ ಅಧ್ಯಯನವನ್ನು ನೇರವಾಗಿ 
ಹೀಗೆಯೇ ಆರಂಭಿಸಿದರೂ ಅದು ತನಗೆ ಬೇಕಾದ ಸಾಮಗ್ರಿಯೆನ್ನು ಬೇಕೆ ಬೇರೆ ಮೂಲ 
ಗಳಿಂದಲೂ ಆರಿಸಿಕೊಳ್ಳುತ್ತದೆ.11 ಮಾನವಶಾಸ್ತ್ರ ಮತ್ತು ಜಾನಸದದ ಆಧ್ಯಯನ 
ಗುರಿ ಸ್ವರೂಪಗಳನ್ನು ಕುರಿತು ಬರೆಯುತ್ತ ಕೆನೆತ್‌ ಮತ್ತು ಮೇರಿಕ್ಲಾರ್ಕ್‌ ಅವರು 
ವ್ಯಕ್ತಮಾಡಿರುವ ಅಭಿಪ್ರಾಯಗಳು ಇಲ್ಲಿ ಗಮನಾರ್ಹ : 1101೮೫೦, the 
focus of anthropology is man. The methods and 
materials used by anthropologists enhance under- 
standing of their subject physical man or his culture 
Folklore is one of the many artifacts of culture which 
many shed light on the nature of man. In contrast, 
the folklorist is concerned directly with folklore as 
the object of his study. The cultural anthropologist 
frequently has a strong secondary interest in academic 
folklore. Similarly the folklorist frequently has a 
a strong secondary interest in cultural Anthropology! 
ಮಾನವಶಾಸ್ತ್ರ ಇಡೀ ಮಾನವನ ಮೇಕೆ ಕೇಂದ್ರೀಕೃತವಾಗಿದ್ದರೆ.' ಜಾನನದ, 


ಸಂಸ್ಕೃತಿ ಅಧ್ಯಯನ ಮತ್ತು ಜಾನಪದ ೬೭ 


ಸಂಸ್ತ ತಿಯ ಅನೇಕ ಕುಶಲ ವಸ್ತುಗಳಲ್ಲಿ ಒಂದಾಗಿದ್ದು ಮನುಷ್ಯನ ಸ್ವಭಾವದ ಮೇಲೆ 
ಬೆಳಕು ಚೆಲ್ಬುವುದೆಂದು ಹೇಳಿ ಸಾ ತಂಸ್ಕೃತಿಕ ಮಾನವಶಾಸ್ತ್ರಜ್ಞ ಮತ್ತು ಜಾನನದ 
ತಜ್ಞರು ಪರಸ್ಪರರ ವಿಷಯಗಳನ್ನು ಸಹಾಯಕ ಸಾಮಗಿ)ಗಳಾಗಿ ಒಳಸಿಕೊಳ್ಳುತ್ತಾ 
ಕೆಂಬುದನ್ನು ತ ೯ಕವಾ Mw ವಿವರಿಸಿದ್ದಾರೆ. ಈ ಎಲ್ಲ ನಿವರಣೆಗಳಿಂದ, ಈಗ, 
ಸಾಂಸ್ಕೃತಿಕ ಮಾನವಶಾಸ್ತ್ರ ಮಕ್ತು ಜಾನಸದದ ಅಧ್ಯಯನ ಉದ್ದೇಶಗಳನ್ನು ಹೀಗೆ 
ಗುರುತಿಸಬಹುದು : ಪ್ರಸಂಚದ ಎಲ್ಲ ಸಂಸ್ಕ್ರ ತಿಗಳ ಅಧ್ಯಯನ ಸಾಂಸ್ಕೃತಿಕ ಮಾನವ 
ಶಾಸ್ತ್ರದ ಗುರಿ. ಒಂದು ನಿರ್ದಿಷ್ಟ ಜನಸದ ವರ್ಗದ ಸಂಸ್ಕೃತಿಯ ಸ ಸಮಗ್ರ ಅಧ್ಯಯನ 
ಜಾನಪದದ ಉದ್ದೇಶ. 
ಮಾನವ ಸಂಸ್ಕೃತಿಯ ಅಧ್ಯಯನವನ್ನೇ ಮೂಲ ಉದ್ದೇಶವಾಗಿಸಿಕೊಂಡಿರುವ 

ಜಾನಪದ, ಆಚರಣೆ, ನಂಬಿಕೆ, ಸಂಪ್ರದಾಯ ಇತ್ಯಾದಿಗಳ ಮೂಲಕ ಮಾನವ ಸಂಸ್ಕತಿ 
ಯನ್ನು ಸ್ರತಿಬಿಂಬಿಸುನ ಧ್ಯೇಯವನ್ನು ಹೊಂದಿದೆ. ಯಾವುದೇ ಒಂದು ಜನಸದ 
ವರ್ಗದ ಜಾನಪದನನ್ನು ಅಭ್ಯಸಿಸಿ ನೋಡಿದಾಗ ಆ ವರ್ಗದ ಜನರನ್ನು ಕುರಿತಾದ 
ಮಹತ್ತ್ವದ ಮಾನವ ಕುಲ ಶಾಸ ಸ್ತೃಕ್ಕೆ ಸಂಬಂಧಿಸಿದ ಅಂಶಗಳನ್ಟೆ ಲ್ಲಾ ಅದು ಹೆಕ್ಕಿ 
ಕೊಂಡಿರುನೆದು ಗಮನಕ್ಕೆ ಬರುತ್ತಡೆ.13' ಆದ್ದರಿಂದ, ಜಾನಸದ ಜಪದ ಅರ್ಥದಲ್ಲಿ 

ಸತೆಯೆ ಮಾನವಕುಲಶಾಸ್ತ್ರ ; ಇನ್ನೂ ಸರಿಯಾಗಿ ಹೇಳುವುದಾದಕಿ ನಿರ್ದಿಷ್ಟ ಜೀವನ 
ರೀತಿಯ ಸೂಕ್ಷ್ಮ ಚಿತ್ರ ನನ್ನು ಎಳೆಎಳೆಯಾಗಿ ಕೊಡುವಂಥದು.14 ಆದು ಆಯಾ 

ಜಸಸದ ವರ್ಗದ ಪ್ರಾಚೀನ ಜೇವನ ರೀತಿನೀತಿಗಳನ್ನು ಪ್ರತಿಬಿಂಬಿಸುವದರ ಜೊತೆಗೆ 
ಅವರ ಆಸೆ ಆಕಾಂಕ್ಷೆಗಳನ್ನೂ ಹೇಳುತ್ತ ಬಿ. ಮುಖ್ಯವಾಗಿ, Midas ಕೆಳಸ್ತ ರೆದವ 
ರೆಂದು ಪರಿಗಣಿತವಾದ ಎಲ್ಲ ಜನಸಮೂಹಗಳ ಬದುಕನ್ನು, ಪ್ರಾಚೀನ ನಂಬಿಕೆಗಳ 
ಉಳಿಕೆಗಳನ್ನು ಸ್ರ ರೃತಿನಿಧಿಸುತ್ತದೆಂಬುದು ಇದೆಲ್ಲದರ ತಿರುಳು 

ಒಟ್ಟ ಸ್ರ, ಜಾನಸದ ಸಂಸ್ಕ ತಿಯ ಮಾದರಿಗಳನ್ನು ನೆನಪು ಮತ್ತು ಅನು 

ಕರಣೆಯ rvs ಉಳಿಸಿಕೊಂಡು ಬಂದಿದ್ದು ಅವುಗಳನ್ನು. ಅಧ್ಯಯನ ಮಾಡುವುದರ 

ಮೂಲಕ ಸಂಸ್ಕೃತಿಯ ಆಶಯಗಳನ್ನೂ ಅರ್ಥವನ್ನೂ ಹೊರಗೆಡಹುತ್ತೆ. ಭವ 
ಪ್ರತಿಪಾದಿಸಿರುವಂತೆ, ಜಾನಪದ, ಜನಸದ ಜೀವನದ ಸಮಸ್ತ ವಿಷಯಗಳನ್ನೂ ಅಭ್ಯ 
ಸುತ್ತದೆ, «ಇದರಲ್ಲಿ ಸಾಹಿತ್ಯ, ಕಲೆ, ಆಚರಣೆಗಳಿರುವಂತೆಯೇ ಜನಪದ ಮಾಸಿ 
ಉಡ್ಸುಕೆ, ಧರ್ಮ, ವಾಸ್ತು, ವೈದ್ಯ, ಬೇಸಾಯಗಳೂ ಸೇರಿಕೊಂಡಿವೆ.16 ಮುಖ್ಯವಾಗಿ 
ಸಂಸ್ಕೃ ತಿಯೆ ಭೌತಿಕ, ಅಭೌತಿಕ ನತು ಶಾಬ್ದಿ ಕ ವಿಷಯಗಳನ್ನು ಅದು ಒಳಗೊಳ್ಳುತ್ತ ದೆ. 


೬೮ ಮಾನವಿಕೆ ಕರ್ಣಾಟಕ 


ಅಡಿ ಟಿಪ್ಪಣಿಗಳು 


1. Donn ೪. Hart: Riddles in Filipino Folklore-An Anthro- 
pological Analysis, p.3. 


2. Bascom W.R., in his article Folklore and Anthropology, 
in The study of Folklore p. 28. 


3. Tylor E. B.: Primitive Culture. 


4. Keesing Felix M.: Cultural Anthropology, New York, 
1965, p. 25. 


5, Herskovits Melville F.: Cultural Anthropology, New 
York, 1960, p. 223. 


6. ಏಿನರಗಳಿಗೆ ನೋಡಿ : KrocberA.L.: Anthropology, Oxford, 
1976. 


7. ರಾಗೌ ಜಾನಪದ ಸಮಾವೇಶ, ಕಅಸಂ-, ಮೈ ಸೂರು, 1979, ಪ್ರ. 210. 


8. Paulo de Carvalho Neto, The Concept of Folklore, 
Trans. Wilson, p. 91. 


9. Bascom W.R.: in his article, Folklore and Anthropology 
in The Study of Folklore p. 26 


10.. ಪರಮಶಿವಯ್ಯ ಜೀ:ಶಂ. (ಡಾ.) ಜಾನಪದ ಕೆಲವು ಮುಖಗಳು; 1975, ಫ್ರ18 
11. ಅಡ, ಪ್ರ15-16 


12. Kenneth aud Mary Clarke: Introducing Folklore 
1966, p.3. 


13. Boaz Franz.: Race Language and Culture, p. 497 

14. Herskovits J. Melville.: Cultural Anthropology, p. 269 
15. DorsonR.M.: Folklore-and Folklife, 1972, p. 38 

16, ರಾಗೌ ಜಾನಪದ ಸಮಾನೇಶ, ಕಅಸಂ, ಮೈಸೂರು, 1979, ಫು. 220. 


ಮೈಸೂರು ವಿಶ್ವವಿದ್ಯಾನಿಲಯದ ತ್ರೈಮಾಸಿಕಗಳು 
ತತ್ತು ರಾ 
೫% ಮಾನವಿಕ ಕರ್ಣಾಟಕ 


J ವಿಜ್ಞಾನ ಕರ್ಣಾಟಕ 


7 ಪ್ರಬುದ್ಧ ಕರ್ಣಾಟಕ 


ವಾರ್ಷಿಕ ಚಂದಾ 


(ಪ್ರತಿಯೊಂದಕ್ಕೂ ಅಂಚೆ ನೆಚ್ಚ ಸೇರಿ) 


ವಿದ್ಯಾರ್ಥಿಗಳಿಗೆ Fh ನಾಲ್ಪು ರೂಪಾಯಿ 
ಇತರರಿಗೆ +i ಆರು ರೊಪಾಯಿ 
ಸಂಸ್ಥೆಗಳಿಗೆ ಕ ಎಂಟು ರೊಪಾಯಿ 


(ಅಜೀವ ಸದಸ್ಯತ್ವ : ನೊರು ರೂಪಾಯಿಗಳು) 
(ಪ್ರತಿಯೊಂದಕ್ಕೂ) 


ಚೈರೆಕ್ಟಂ" 
" ಪ್ರಸಾರಾಂಗ? 
ಮಾನಸಗಂಗೋತ್ರಿ, ಮೈಸೂರು-೫೭೦ ೦೦೬ 


